ಪ್ರೌಢ ಶಾಲೆಯ ಜೀವಶಾಸ್ತ್ರದ 
ಪಠ್ಯಪುಸ್ತಕದಲ್ಲಿರುವ 
"ಮಾನವರಲ್ಲಿ ಸಂತಾನೋತ್ಪತ್ತಿ' 
ಎನ್ನುವ ಅಧ್ಯಾಯವನ್ನು 
ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು 
ಹಿಂಜರಿಕೆಯಿಂದಲೇ 
ನೋಡುತ್ತಾರೆ. ಇದಕ್ಕಂಟಿದ 
ಕಳಂಕದ ಕಲೆಯನ್ನು ಹೇಗೆ 
ತೊಡೆದುಹಾಕಬಹುದು? 
ವಾಸ್ತವಿಕವಾದ ಮಾತುಕತೆಗಳ 
ಮೂಲಕ ಈ ಅಧ್ಯಾಯವನ್ನು 
ವಿವರಿಸಲು ಸಾಧ್ಯವಿದೆಯೇ? 
ಇದನ್ನು ಯಾವ ರೀತಿ 
ಮುಕ್ತವಾಗಿ ಹಾಗೂ 
ವಿದ್ಯಾರ್ಥಿಗಳಿಗೆ ನೆರವಾಗುವಂತೆ 
ನಾವು ಮಾಡಬಹುದು? 


ಪೌಢ ಶಾಲೆಯ ವಿದ್ಯಾರ್ಥಿಗಳು ಹದಿಹರೆಯಕ್ಕೆ 
ಕಾಅಡುತ್ತಿದ್ದಂತೆ, ದೇಹ ಮತ್ತು ಲೈಂಗಿಕತೆಯ 
ವಿಷಯಗಳ ಕುರಿತು ಅವರ ಕುತೂಹಲ ಮತ್ತು 
ಆಸಕ್ತಿಯು ಕೆರಳರುತ್ತದೆ. ಅವರಿಗೆ ತಮ್ಮ ದೇಹದ ಬಗ್ದೆ 
ಕುತೂಹಲವೂ ಹಾಗೂ ಅದರ ಬಗ್ಗೆ 
ತಿಆದುಕೊಳ್ಳಬೇಕೆಂಬ ಉತ್ಸುಕತೆಯು ಬೆಳೆಯುವುದರ 
ಜೊತೆಗೆ ಈ ಹಂತದಲ್ಲ ಅವರು ಅನುಭವಿಸುವ ದೈಹಿಕ 
ಮತ್ತು ಸಂವೇಗಾತ್ಕಕ ಬದಲಾವಣೆಗಳನ್ನು ಅರ್ಥ- 
ಮಾಡಿಕೊಳ್ಳಬೇಕೆಂಬ ಉತ್ಸುಕತೆಯೂ ಉಂಬಾಗುತ್ತದೆ. 
ವಿದ್ಯಾರ್ಥಿಗಳಗೆ ತಮ್ಯ ಲೈಂಗಿಕತೆ ಹಾಗೂ ಲೈಂಗಿಕ 
ಯೋಗಕ್ಷೇಮದ ಕುರಿತು ನಿಬರವಾದ ಮಾಹಿತಿಯನ್ನು 
ಕೊಡಬೇಕು ಮತ್ತು ಅವರು ಈ ವಿಷಯದ ಕುರಿತು 
ಪರ್ಯಾಲೋಚಿಸಲು, ವಿಮರ್ಶಾತೃಕವಾಗಿ 
ಆಲೋಚಿಸಲು ಹಾಗೂ ಧೈರ್ಯವಾಗಿ ತಮ್ಯ 
ಆಲೋಚನೆಗಳನ್ನು ಅಥವಾ ಪ್ರಶ್ನೆಗಳನ್ನು ವ್ಯಕ್ತಪಡಿಸಲು 
ಅವರನ್ನು ಸಮರ್ಥರನ್ನಾಗಿಸಬೇಕು ಎಂಬುದರ 
ಮಹತ್ವವನ್ನು ಬಹುತೇಕ ಎಲ್ಲ ಶಾಲಾ ಪಠ್ಯಕ್ರಮಗಳೂ 
ಗುರುತಿಸುತ್ತವೆ. ಆದಾಗ್ಯೂ, ಬಹುತೇಕ 
ಪಠ್ಯಪುಸ್ತಕಗಳು ನೀಡುವ ಮೂಲಭೂತ ಮಾಹಿತಿಗಳು 


ಸಂಪೂರ್ಣವಾಗಿ ಪ್ರಸ್ತುತ ಸಂದರ್ಭಕ್ಕೆ ತಕ್ಕಂತೆ 
ಇರುವುದಿಲ್ಲವಲ್ಲದೆ ಸಮರ್ರವಾಗಿಯೂ ಇರುವುದಿಲ್ಲ. 
ಉದಾಹರಣೆಗೆ, ಅವು ವೀರ್ಯ ಪ್ಥಲನ. ಶಿಶ್ನದ 


ನಿಮಿರುವಿಕೆ, ಮುಟ್ಟನ ಮುಂಚಿನ ಸಹಲಕ್ಷಣಗಳು 
ಮುಂತಾದ ವಿಷಯಗಳ ಹಿಂದಿನ ಜೈವಿಕತೆಯನ್ನು 


ವಿವರಿಸುವುದಿಲ್ಲ. ಅನೇಕ ವಿದ್ಯಾರ್ಥಿಗಳಗೆ 
ಅಂತರ್ಜಾಲವು ಸುಲಭವಾಗಿ ಮಾಹಿತಿಗಳನ್ನು 
ಪಡೆದುಕೊಳ್ಳಲು ಇರುವಂತಹ ಮತ್ತೊಂದು 


ಮೂಲವಾಗಿದೆ. ದುರದೃಷ್ಟವೆಂದರೆ, ಅದರಿಂದ ಅವರು 
ಪಡೆದುಕೊಳ್ಳುವ ಹೆಚ್ಚನ ಮಾಹಿತಿಯು ಅಪೂರ್ಣ 
ತುಣುಕುಗಳಾಗಿರಬಹುದು, ಹಾಗೂ ಗಂಡಸರ ಲೈಂಗಿಕ 
ಅನುಭವಗಳಗೆ ಮಾತ್ರ ಪ್ರಾಮುಖ್ಯತೆ 
ಕೊಡುವಂತದ್ದಾಗಿರಬಹುದು, ಸೌಂದರ್ಯ ಮತ್ತು 
ಸಂಭೋಗದ ಕುರಿತು ಅವಾಸ್ತವಿಕವಾದ 
ಮಾದರಿಗಳನ್ನು ಗೊತ್ತುಮಾಡಬಹುದು. ಇದು ಅವರ 
ಲೈಂಗಿಕ ಬೆಳವಣಿಗೆ ಹಾಗೂ ಯೋಗಕ್ಷೇಮದ ಮೇಲೆ 
ನಕಾರಾತ್ಯಕ ಪರಿಣಾಮವನ್ನು ಬೀರಬಹುದು. 
ಕೊನೆಯದಾಗಿ. ವೈಯಕ್ತಿಕ ಮುಜುಗರ, ಸೈದ್ಧಾಂತಿಕ 
ಘರ್ಷಣೆ, ಹಾಗೂ ಶೈಕ್ಷಣಿಕ ನಿರ್ಬಂಧಗಕಂತಹ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ನೂಲ್‌ ಸೈನ್‌ | ಡಿಸೆಂಬರ್‌ 2023 | 41 


ds 


ಕಾ 


9 

g 
[4] 

2 
[eb 
[1 
(3) 
9 

0 
Gs 
08 
[8 


ಕಾರಣಗಳನ್ನೂ ಒಕಳಗೊಂಡೊಂತೆ ಹಲವಾರು ಕಾರಣಗಳಂದಾಗಿ, ಈ ವಿಷಯದ 
ಕುರಿತು ಮುಕ್ತವಾಗಿ ಮಾತನಾಡಲು ಅವಕಾಶಗಳನ್ನು ಕಂಡುಕೊಳ್ಳಲು ಶಿಕ್ಷಕರು 
ಕಷ್ಟಪಡಬಹುದು. 


ಪೌಢಶಾಲೆಯ ವಿಜ್ಞಾನದ ಪಠ್ಯಕ್ರಮದಲ್ಲ ಇರುವಂತಹ 'ಮಾನವರಲ್ಲ 
ಸಂತಾನೋತ್ಪತ್ತಿ ಎನ್ನುವ ಘಟಕವು ಈ ಪ್ರಕ್ರಿಯೆಯ ಜೈವಿಕತೆಯನ್ನು ಚರ್ಜಿಸಲು 
ಅವಕಾಶವನ್ನು ಒದಗಿಸುವುದು ಮಾತ್ರವಲ್ಲದೆ ಲೈಂಗಿಕತೆ ಹಾಗೂ ಸಂತಾನೋತ್ತತ್ತಿಗೆ 
ಸಂಬಂಧಿಸಿದಂತಿರುವ ಅವಶ್ಯಕತೆಗಳು ಮತ್ತು ಮೌಲ್ಯಗಳ ಬಣ್ಣೆ ಪರ್ಯಾಲೋಚನೆ 
ಮಾಡುವುದನ್ನು ಉತ್ತೇಜಸಲು ಸಹ ದಾರಿಗಳನ್ನು ತೋರಿಸಬಹುದು. ಮಾನವ 
ದೇಹ, ಹದಿಹರೆಯದಲ್ಲ ಉಂಟಾಗುವ ಅಂಗರಚನೆ ಮತ್ತು ವರ್ತನೆಯಲ್ಲನ 
ಬದಲಾವಣೆ, ಹಾಗೂ ಸಂಭೋಗದಲ್ಪ್ಲನ ವಿಜ್ಞಾನ ಅಂಶವನ್ನು ಕುರಿತು ಅರಿವನ್ನು 
ಮೂಡಿಸಲು ನಾನು ವಿನ್ಯಾಸಗೊಳಸಿದ ಘಟಕ (ಉಂಲಬ।)ವನ್ನು ಈ ಲೇಖನವು 
ವಿವರಿಸುತ್ತದೆ. ಇದರ ಜೊತೆಗೆ. ಅದು ದೇಹ ಮತ್ತು ಲೈಂಗಿಕತೆಗೆ ಸಂಬಂಧಿಸಿದಂತೆ 
ತಮ್ಯ ತಿಕವಳಕೆಯನ್ನು ವಿದ್ಯಾರ್ಥಿಗಳು ನಿರಾತಂಕವಾಗಿ ವ್ಯಕ್ತ್ಷಪಡಿಸುವುದನ್ನು 
ಉತ್ತೇಜಸುವ ಉದ್ದೇಶವನ್ನು ಹೊಂದಿತ್ತು - ಅಂದರೆ ಅವುಗಳ ಸುತ್ತ 
ಸಂಭಾಷಣೆಗಳನ್ನು ಸಹಜವಾಗಿಸುವ ಹಾಗೂ ಸಂಬಂಧಿತ ಪೂರ್ವಗ್ರಹ, 
ಮುಜುಗರ ಮತ್ತು ಸಿದ್ದಮಾದರಿಗಳ ಆವರ್ತವನ್ನು ಮುರಿಯುವ ಉದ್ದೇಶವನ್ನು 
ಹೊಂದಿತ್ತು. ಶಿಕ್ಷಕರು-ವಿದ್ಯಾರ್ಥಿಗಳು ಸೇರಿ ರಚಿಸಿಕೊಂಡ ಒಂದು ಗುಂಪಾಗಿ ನಾವು 
ಸಾಮಾಜಕ ರೂಢಿಗಳು. ಸೌಂದರ್ಯ ಮತ್ತು ಸಂಬಂಧಗಳ ಕುರಿತಾದ ನಮ್ಮ 
ಕಲ್ಪನೆಗಳನ್ನು. ಹಾಗೂ ಮಾಧ್ಯಮದ ಪ್ರಭಾವವನ್ನು ಪರಿಶೀಆಸಿದ್ದೇವೆ. ನಮ್ಮ 
ಅಜ್ಞಾನವನ್ನೂ ಸಹ ನಾವು ಮುಕ್ತವಾಗಿ ಹಂಚಕೊಂಡಿದ್ದೇವೆ. 


ಈ ಘಟಕವನ್ನು ನಾನು ಇಂದ್ಲಿಷ್‌ ಮಾಧ್ಯಮದ ಒಂದು ಖಾಸಗಿ ವಸತಿಶಾಲೆಯಲ್ಲ 
ಓದುವ ೨ನೇ ತರಗತಿಯ ನಾಲ್ಲು ಶೈಕ್ಷಣಿಕ ಗುಂಪುಗಳಲ್ಲ ಕ್ರಮಾನುಸಾರವಾಗಿ 
ಬಳಸಿ ಚರ್ಜಿಸಲು ಪ್ರಯತ್ನಿಸಿದ್ದೇನೆ. ಪ್ರತಿ ಗುಂಪಿನಲ್ಲೂ ಹುಡುಗರು ಹುಡುಗಿಯರು 
ಇಬ್ಬರೂ ಸೇರಿದಂತೆ 50 ವಿದ್ಯಾರ್ಥಿಗಳದ್ದು, ಅವರನ್ನು ಎರಡು ವಿಭಾಗಗಳಾಗಿ 
ವಿಂಗಡಿಸಲಾಗಿತ್ತು. ಈ ಘಟಕವನ್ನು ಸಂಪೂರ್ಣವಾಗಿ ಚರ್ಚಿಸಲು ಪ್ರತಿಯೊಂದು 
ಗುಂಪಿಗೂ 12 ಘಂಟಿಗಳನ್ನು ಮೀಸಲಅಡಲಾಗಿತ್ತು. ಈ ಲೇಖನವು ಅಳವಡಿಸಿದ 
ಸಾಮಾನ್ಯ ವಿಧಾನಗಳನ್ನು ಮತ್ತು ಈ ನಾಲ್ಲೂ ಗುಂಪುಗಳ ವಿದ್ಯಾರ್ಥಿಗಳಂದ 
ಬಂದಂತಹ ಅವಲೋಕನಗಳನ್ನು ಸಂಕ್ಷೇಪಿಸುತ್ತದೆ. 


ಸಂಕೋಚ ಬಿಡಿಸುವುದು 


ಈ ವಿಷಯದ ಕುರಿತು ಇರುವಂತಹ ಸಂಕೋಚವನ್ನು ಬಡಿಸಲು ನಾನು ಬಳಸುವ 
ಒಂದು ಸರಳವಾದ ವಿಧಾನವೆಂದರೆ, ಕಪ್ಪು ಹಲಗೆಯ ಮೇಲೆ ದಪ್ಪ ಅಕ್ಷರಗಳಲ್ಲ 
'ಮಾನವ ಸಂತಾನೋತ್ಪತ್ತಿ ಎನ್ನುವ ಪದಗಳನ್ನು ಬರೆದು. ಖಾಅ ಹಾಳೆಗಳನ್ನು 
ವಿದ್ಯಾರ್ಥಿಗಳಿಗೆ ಕೊಡುವುದು. ನಂತರ ನಾನು, `ಮಾನವರಲ್ಲ ಸಂತಾನೋತ್ಪತ್ತಿ 
ವಿಷಯದ ಕುರಿತು ನಿಮಗೆ ಯಾವುದೇ ಪ್ರಶ್ನೆಗಳದ್ದರೂ ಹಂಚಿಕೊಳ್ಳ. ಪ್ರಶ್ನೆಗಳು 
ಅನಾಮಧೇಯವಾಗಿರಬಹುದು. ನಾನು ನಿಮ್ಮ ಪ್ರತಿಯೊಂದು ಪ್ರಶ್ನೆಯನ್ನು 
ಓದುತ್ತೇನೆ. ನನಗೆ ಉತ್ತರ ಗೊತ್ತಿದ್ದರೆ. ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. 
ನನಗೆ ಉತ್ತರ ತಿ೪ದಿರದಿದ್ದರೆ. ನಾವು ಒಟ್ಟಗೆ ಉತ್ತರ ಕಂಡುಕೊಳ್ಳಲು 
ಪ್ರಯತ್ನಿಸೋಣ” ಎ೦ದು ಹೇಳುತ್ತೇನೆ. 


5-10 ನಿಮಿಷಗಕ ನಂತರ. ನಾನು ಅವರನ್ನು ಮತ್ತಷ್ಟು ಪ್ರೋತ್ಸಾಹಸುತ್ತೇನೆ: 
"ಬೆಳವಣಿಗೆ, ಲೈಂಗಿಕತೆ, ಅಶ್ಲೀಲಚಿತ್ರಗಳು, ಅಂಗತ್ವ, ಬಸಿರು, ಮುಷ್ಟಿಮೈಥುನ 
ಮುಂತಾದವುಗಳ ಕುರಿತು ಪ್ರಶ್ನೆಗಳನ್ನು ಕೇಳಲು ನಿಮಗೆ ಇದೊಂದು ಅದ್ಭುತವಾದ 
ಅವಕಾಶವಾಗಿರಬಹುದು ಎಂದು ತಿಆಯುರಿ. ಅಂತರ್ಜಾಲದಲ್ಲ ಗೊತ್ತುಗುರಿಲ್ಲದೆ 
ಹುಡುಕಾಡುತ್ತಾ ಪ್ರಾಯಶಃ ಗೊಂದಲಮಯವಾದ ಉತ್ತರಗಳನ್ನೋ ಅಥವಾ 
ಮುಂದಿನ ಹೆಜ್ಜೆ ಕಾಣದ ಸ್ಥಿತಿಯನ್ನೋ ತಲುಪುವುದರ ಬದಲು ಇಲ್ಲ ನಿಮಗೆ 
ಉಪಯುಕ್ತವಾದ ಉತ್ತರಗಳು ಸಿಗಬಹುದು. ದಯವಿಟ್ಟು ನಿಮಗೆ ಕೇಕಬೇಕೆನಿಸಿದ 
ಯಾವುದೇ ಪ್ರಶ್ನೆಯನ್ನು ಕೇಳಲು ಈ ಅವಕಾಶವನ್ನು ಬಳಸಿಕೊಳ್ಳಿ." 


42 | ೫ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ | ಡಿಸೆಂಬರ್‌ 2023 


ಬಾಕ್ಸ್‌ 1 : ವಿದ್ಯಾರ್ಥಿಗಳಿಂದ ಬಂದ ಮಾದರಿ ಪ್ರಶ್ನೆಗಳು 


ಇದು ೭೦16 ರಿಂದ - ೭2೦೭೦ ರವರೆಗಿನ ಅವಧಿಯಲ್ಲ ವಿದ್ಯಾರ್ಥಿಗಳಂದ 
ಬಂದಂತಹ ಪ್ರಶ್ನೆಗಳ ಸಂಗ್ರಹದಿಂದ ಆಯ್ಲೆ ಮಾಡಲಾದ ಪ್ರಶ್ನೆಗಳ ಒಂದು 


ಮಾದರಿ. ಅವುಗಕಲ್ಲ ಕೆಲವು ಪ್ರಶ್ನೆಗಳು. ಅವುಗಳಗೆ 
ಉತ್ತರಗಳೊಂದಿಗೆ, 


ಕೊಡಲಾದ 


ಸವಾಅರಾಮ್‌ ಜಾಲತಾಣದಲ್ಲ ಲಭ್ಯವಿದೆ 


(https://sawaliram.org/search). 


ಮುಟ್ಟು ಏಕೆ ನೋವನ್ನುಂಟುಮಾಡುತ್ತದೆ? 

ಮುಟ್ಟನ್ನು ಏಕೆ ನಿಷಿದ್ಧವಾದದ್ದೆಂದು ಪರಿಗಣಿಸುತ್ತಾರೆ? ಅಂಗಡಿಗಳಲ್ಲ 
ಏಕೆ ಸ್ಯಾನಿಟರಿ ನ್ಯಾಫ್ಸಿನ್‌ ಗಳನ್ನು ಕಾಗದಗಳಲ್ಲ ಸುತ್ತಿ ಅಥವಾ ಕಪ್ಪು 
ಪ್ರ್ಯಾಸ್ತಿಕ್‌ ಚೀಲದಲ್ಲ ಹಾಕಿ ಕೊಡುತ್ತಾರೆ? 

ಬಟ್ಟೆಯ ಪ್ಯಾಡ್‌ ಗಳು ಅಥವಾ ಸ್ಯಾನಿಟರಿ ಪ್ಯಾಡ್‌ ಗಳಗೆ ಮುಂಚೆ 
ಮಹಿಕೆಯರು ಮುಣ್ಟನ ಸ್ರಾವವನ್ನು ಹೇಣೆ ನಿಭಾಂಬಸುತ್ತಿದ್ದರು? 
ಮಹಿಕೆಯು ಮುಬ್ದಾಗದಿರುವುದಕ್ಕೆ ಬಸಿರಿನ ಹೊರತು ಬೇರೆ 
ಯಾವುದಾದರೂ ಕಾರಣಗಳಪವೆಯೇ? 

ಕೆಲವರಿಗೆ ಖತುಚಕ್ರ 10 ವರ್ಷ ವಯಸ್ಸಿಗೆ ಪ್ರಾರಂಭವಾದರೆ, 
ಕೆಲವರಿಗೆ ಇನ್ನೂ ತಡವಾಗುತ್ತದೆ ಏಕೆ? 

ಸಾಮಾನ್ಯವಾಗಿ ಮಹಿಳೆಯರು ಅವರು 2೦ ವರ್ಷ ತಲುಪಿದ 
ನಂತರವೇ ಮಕ್ಕಳಗೆ ಜನ್ಯ ಕೊಡುತ್ತಾರಾದರೂ, ಏಕೆ 10-12 ವರ್ಷ 
ಪಯಸ್ಸಿಗಾಗಲೇ ಮುಟ್ದಾಗಲು ಪ್ರಾರಂಭಸುತ್ತಾರೆ? 

ಮಹಿಕೆಯ ದೇಹದ ಭಾಗಗಳನ್ನು ಅವಹೇಳನಕಾರಿ ಪದಗಳು ಎಂದು 
ಹೇಳಲಾಗುತ್ತದೆ ಏಕೆ? 
ಹೆಣ್ಣುಮಕ್ಕಳು ದೊಡ್ಡ 
ಆಕರ್ಷಿತರಾಗುತ್ತಾರೆಯೇ? 
ಹದಿಹರೆಯದಲ್ಲ ಗಂಡುಮಕ್ಕಳು ಎತ್ತರಕ್ಕೆ ಬೆಳೆಯುತ್ತಾರೆ ಆದರೆ 
ಹೆಣ್ಣುಮಕ್ಕಳು ಹಾಗೆ ಏಕೆ ಬೆಳೆಯುವುದಿಲ್ಲ? 

ಪುರುಷರಿಗೂ ಖಯತುಬಂಧ ಆಗುತ್ತದೆಯೇ ಹಾಗೂ ಅವರು 
ಸಂತಾನೋತ್ಸತ್ತಿಯ ಸಾಮರ್ಥ್ಯವನ್ನು ಕಳೆದು-ಕೊಳ್ಳುತ್ತಾರೆಯೇ? 
ಭಾರತೀಯ ಟಪಿಗಳು ಮಹಿಳೆಯರ ೩ಒಕಲಉಡುಪುಗಳನ್ನು 
( ಬ್ರಾಗಕಂತಹಪವುಗಳನ್ನು) ಮಸುಕು ಮಾಡುತ್ತವೆ, ಪುರುಷರ 
ಒಳಉಡುಪುಗಳನ್ನು ಮಸುಕು ಮಾಡುವುದಿಲ್ಲ ಏಕೆ? 

ಮೊದಲನೆಯ ಸಲ ಸಂಭೋಗ ಮಾಡಿದಾಗ ನೋವಾಗುತ್ತದೆಯೇ? 
ಸಂಭೋಗಕ್ಕೆ ಜನರು ಏಕೆ ಗೀಳು ಬೆಳೆಸಿಕೊಳ್ಳುತ್ತಾರೆ? 

ಕಾಂಡೋಮ್‌ ಗಳನ್ನು ಹೇಗೆ ವಿಲೇವಾರಿ ಮಾಡುತ್ತಾರೆ? 

ಒಬ್ಬ ಗಂಡಸು ಮತ್ತು ಹೆಂಗಸು ಅಸುರಕ್ಷಿತವಾದ ಸಂಭೋಗ 
ನಡೆಸಿದರೆ, ಅದು ಗರ್ಭಾಧಾನಕ್ಕೆ ಎಡೆಮಾಡಿಕೊಡುತ್ತದೆಯೇ? 
ಮಹಿಕೆಯರು ಬಳಸುವ ಮಾರ್ನಿಂಗ್‌ ಅಪ್ನರ್‌ ಪಿಲ್ಡ್‌ 
( ಗರ್ಭಧಾರಣೆಯನ್ನು ತಡೆಯಲು) ಎಂದು ಕರೆಯಲಾಗುವ 
ಮಾತ್ರೆಗಳು ಹಾನಿಕಾರಕವೇ? 

ಪ್ರಸವದ ಸಮಯದಲ್ಪ್ಲ ಏನಾಗುತ್ತದೆ? 

ಸಿ-ಸೆಕ್ಷನ್‌ ಎಂದರೆ ಏನು? 

ಜನರು ಏಕೆ ಮುಷ್ಟಿಮೈಥುನ ಮಾಡಿಕೊಳ್ಳುತ್ತಾರೆ ಮತ್ತು ಅದನ್ನು ಏಕೆ 
ನಿಷಿದ್ಧ ವರ್ತನೆ ಎಂದು ಪರಿಗಣಿಸಲಾಗುತ್ತದೆ? 

ಜನರು ಮುಷ್ಟಿಮೈಥುನ ಮಾಡಿಕೊಂಡಾಗ, ಅದು ಅವರಿಗೆ ಯಾವ 
ರೀತಿಯ ಆನಂದ ಕೊಡುತ್ತದೆ? 

ಜನರು ಅಶ್ಲೀಲಚಿತ್ರಗಳನ್ನು ಏಕೆ ನೋಡುತ್ತಾರೆ? ಅವರಿಗೆ ಅದನ್ನು 
ಏಕೆ ಮೋಡಬೇಕೆನಿಸುತ್ತದೆ? 

ಮನುಷ್ಯರು ಲೈಂಗಿಕ ಸಂಬಂಧಿ ಆಕರ್ಷಣೆಗಳನ್ನು ಅಥವಾ 
ಬಯಕೆಗಳನ್ನು ಏಕೆ ವ್ಯಕ್ತಪಡಿಸುತ್ತಾರೆ? 

ಸಂವೇಗಗಳನ್ನು ಹಾಗೂ ಮನೋಲಹರಿಯ ಏರುಪೇರುಗಳನ್ನು 
ದೇಹ ಹೇಗೆ ನಿಯಂತ್ರಿಸುತ್ತದೆ? 
ಇತರ ಜೀವಿಗಳು ತಮ್ಮ 
ಬದಲಾಲಯುಸಿಕೊಳ್ಳುತ್ತವೆ? 


ಗಾತ್ರದ ಶಿಶ್ಲಗಳ೦ದ 


ಅಂಗತ್ತವನ್ನು ಹೇಗೆ 


i ರ 4 ವ್ಯ 
ಹಿ. pe ಸ 
- - p 


ಚಿತ್ರ 1: ಸಂಕೋಚ ಬಿಡಿಸುವ ಪ್ರಶ್ನೆಗೆ ವಿದ್ಯಾರ್ಥಿಗಳಿಂದ ಬಂದ ಪ್ರತಿಕ್ರಿಯೆಗಳ ಒಂದು ತೇಪಣೆ 


ಬ 
ಕೃಪೆ: Dhanya K. ಪರವಾನಗಿ: C-BY-NC. 
ಪ್ರಶ್ನೆಗಳನ್ನು ಬೇರ್ಪಡಿಸಿಕೊಳ್ಳುವುದರಿಂದ ನಾನು 
ನನ್ನ ಕೆಲಸವನ್ನು ಪ್ರಾರಂಭಸುತ್ತೇನೆ; ಅಂದರೆ ಪ್ರತಃ 
ಸಂಭೋಗಕ್ಕೆ ಸಂಬಂಧಿಸಿದ ನಿಖರವಾದ ಕಾರ್ಯ 
ರೀತಿ ಅಥವಾ ವಿವರಗಕಂತಹ ಪ್ರಶ್ನೆಗಳನ್ನು. 
ಒಂದೋ ನನ್ನದೇ ಆದ ಮುಜುಗರ ಅಥವಾ 
ವಿದ್ಯಾರ್ಥಿಗಳ ವಯಸ್ಸಿಗೆ ಸೂಕ್ತವಲ್ಲ ಎಂಬ 
ಕಾರಣಕ್ಸಾಗಿ ತರಗತಿಯಲ್ಲಿ ಚರ್ಚಿಸುವ 
ಉದ್ದೇಶವನ್ನು ನಾನು ಹೊಂದಿರದಂತಹ ಪ್ರಶ್ನೆಗಳನ್ನು 
ಬೇರ್ಪಡಿಸಿಕೊಳ್ಳುತ್ತೇನೆ. ಉಳದ ಪ್ರಶ್ನೆಗಳನ್ನು 
ಪರಿಣಾಮಕಾರಿಯಾಗಿ ಉದ್ದೇಶಿಸುವ ದೃಷ್ಟಿಯಬುಂದ, 
ನಾನು ಅವುಗಳನ್ನು ಬೇರೆ ಬೇರೆ ಪ್ರವರ್ಗಗಳಲ್ಲ 
ವಿಂಗಡಿಸಿಕೊಳ್ಳುತ್ತೇನೆ, ಉದಾಹರಣೆಗೆ ದೇಹ / 
ಅಂಗರಚನೆ, ಬಸಿರು. ಸಂಭೋಗ, ಅಶ್ರೀಲಚಿತ್ರಗಳು 
ಇತ್ಯಾದಿಗಳು. ಈ ಪ್ರಶ್ನೆಗಳಗೆ ಕರಾರುವಾಕ್ಸಾದ 
ಉತ್ತರಗಳನ್ನು ಪುಸ್ತಕಗಳ೦ದ. ಅಂತರ್ಜಾಲದಿಂದ, 
ಸಮಾನಸ್ಥರಿಂದ ( ಇತರ ಶಿಕ್ಷಕರು). ಅಥವಾ 
ವೈದ್ಯರುಗಳ೦ದ ಕಂಡುಕೊಳ್ಳಲು ನಾನು ಒಂದು 
ವಾರ ಅಥವಾ ಎರಡು ವಾರ ಸಮಯ ತೆಗೆದು- 
ಕೊಳ್ಳುತ್ತೇನೆ. ಮುಂದಿನ ತರಗತಿಗೆ ಮಾನಸಿಕವಾಗಿ 
ಸಿದ್ಧ್ದವಾಗಲೂ ಸಹ ನಾನು ಈ ಅವಧಿಯನ್ನು 
ಬಳಸಿಕೊಳ್ಳುತ್ತೇನೆ. ಉದಾಹರಣೆಗೆ, ಈ ಪ್ರಶ್ನೆಗಳಗೆ 
ಉತ್ತರಿಸುವಾಗ ಪೂರ್ವಾರ್ರಹವಿಲ್ಲದ ಧ್ವನಿ ಅಥವಾ 
ದೇಹ ಭಾಷೆಯನ್ನು ನಾನು ಬಳಸುವಂತೆ ಕಾಳಜ 


ವಹಿಸುತ್ತೇನೆ. ವಿದ್ಯಾರ್ಥಿಗಳೊಂದಿಗೆ ಮಾನು 
ದಾಟಬಾರದಂತ ಮಿತಿಗಳನ್ನೂ ಸಹ ನಾನು 
ಪುನರಾವಲೋಕನ ಮಾಡಿಕೊಳ್ಳುತ್ತೇನೆ. 


ee RY 
Ih .uomoh. dys xing RIA cit we 


Mt well Uy tye. afi 0 
2M oa ween. cy ing Wey pode 


317 me bed-tsomy 


the {np i becky ord ute yh 


# bhi A p 


Re ¥ 
ಷೊ ವಳ್ಲ 


PRO RU 


Meu 1 


a ~ 
} ಿ ನ 


TT 


“Men mkt you hut ke, sn de yeu Gols hd? 
oT a 


mej 
“Up , 


ವಿದ್ಯಾರ್ಥಿಗಳೊಂದಿಗೆ ಪ್ರಶ್ನೆಗಳನ್ನು 
ಪರಿಶೋಧಿಸುವುದು 

(ಎ) ಬರೆಯುತ್ತಾ ಮಾತನಾಡುವುದು 
ಸಾಮಾನ್ಯವಾಗಿ, ಮಾನವ ಅಂಗರಚನೆಗೆ 
ಸಂಬಂಧಿಸಿದ ಪ್ರಶ್ನೆಗಳಂದ ನಾನು 
ಪ್ರಾರಂಭಸುತ್ತೇನೆ. ಗಂಡು ಮತ್ತು ಹೆಣ್ಣಿನ 


ಜನನಾಂಗಗಳನ್ನು ಒಂದು ಇತ್ತಿ ಚಿತ್ರ ಅಥವಾ ಪವರ್‌ 
ಪಾಲಯುಂಬ್‌ ಪ್ರಸ್ನುತಿ ಬದಲು, ನಾನು ಕಪ್ಪು ಹಲಗೆಯ 


ಮೇಲೆ ಅವುಗಳನ್ನು ಚಿತ್ರಿಸುತ್ತೇನೆ ಹಾಗೂ 
ತಮ್ಮತಮ್ಮ ಪುಸ್ತಕಗಕಲ್ಲ ಈ ಚಿತ್ರಗಳನ್ನು 
ಬಡಿಸಖಬೇಕೆಂದು ವಿದ್ಯಾರ್ಥಿಗಳನ್ನು 


ಉತ್ತೇಜಸುತ್ತೇನೆ. ಅವರು ಚಿತ್ರ ಬಡಿಸುತ್ತಿರುವಾಗ, 
ಅವರ ವರ್ತನೆ ಮತ್ತು ಧೋರಣೆಗಳನ್ನು ಗಮನಿಸಲು 
ನಾನು ತರಗತಿಯಿಡೀ ಹಓಿಡಾಡುತ್ತೇನೆ. 
ಆಶ್ಚರ್ಯಕರವಾಗಿ, ನಾನು ಕಪ್ಪುಹಲಗೆಯ ಮೇಲೆ 
ಚಿತ್ರ ಬರೆಯಲು ಪ್ರಾರಂಭಸಿದಾಗ ವಿದ್ಯಾರ್ಥಿಗಳಲ್ಲ 
ಕಂಡುಬರುವಂತಹ ಕಸಿವಿಸಿಯು ಪ್ರತಃ ಅವರೇ ಚಿತ್ರ 
ಬರೆಯಲು ಪ್ರಾರಂಭಸಿದಾಗ ಮಾಯವಾಗುತ್ತದೆ 
ಮತ್ತು ಅವರು ಆರಾಮವಾಗಿರುವುದನ್ನು 
ಕಂಡುಬರುತ್ತದೆ. ಕೈಯಾರೆ ಚಿತ್ರ ಬಡಿಸುವ ಕ್ರಿಯೆ 
ಪ್ರಜನನ ಅಂಗಗಳಗೆ ಸಂಬಂಧಿಸಿದಂತೆ ಇರುವ 
ಕೆಲವು ಕಠಳಂಕಗಳನ್ನು ತೊಡೆದುಹಾಕಲು 
ನೆರವಾಗಬಹುದು. 


ಸಾಮಾನ್ಯವಾಗಿ, ಪ್ರಾರಂಭದಲ್ಲ ವಿದ್ಯಾರ್ಥಿಗಳಲ್ಲ 
ಸಂಕೋಚ ಕಂಡುಬರುತ್ತದೆ: ಅಣಕಿಸುತ್ತಾರೆ, 
ನಗುತ್ತಾರೆ. ಹಾಗೂ ತಮಗೆ ಯಾವುದೇ ಪ್ರಶ್ನೆಗಳಲ್ಲ 
ಎಂದು ನನಗೆ ಸಾಮಾನ್ಯವಾಗಿ ತಪ್ಪದೇ ಹೇಳುತ್ತಾರೆ. 
ಆದಾಗ್ಯೂ, ಇಷ್ಟು ವರ್ಷಗಳಲ್ಲ ನಾನು 
ನೋಡಿರುವಂತೆ, ಸಾಕಷ್ಟು ಸಮಯ ಕೊಟ್ಹಾಗ (ಈ 
ಚಟುವಟಕೆಗೆ ನಾನು ಒಂದು ತರಗತಿಯ 
ಅವಧಿಯಾದ 6೦ ನಿಮಿಷಗಳನ್ನು ಸಂಪೂರ್ಣವಾಗಿ 
ಮೀಸರಲಡುತ್ತೇನೆ). ವಿದ್ಯಾರ್ಥಿಗಳ೦ದ ಹಲವಾರು 
ಪ್ರಶ್ನೆಗಳು ಹೊರಹೊಮ್ಮಲಾರಂಭನಸುತ್ತವೆ (ನೋಡಿ 
ಚಿತ್ರ 1. ಹಾಗೆ ನೋಡಿದರೆ, ಒಂದು ಸಲ ನಾನು 
ಒಂದೇ ಗುಂಪಿನಿಂದ 26೦ರಷ್ಟು ಪ್ರಶ್ನೆಗಳನ್ನು 
ಪಡೆದಿದ್ದೆ! ತರಗತಿಯ ನಂತರ ನನಗೆ ಬುದ್ದಾಗಿ 
ವಿದ್ಯಾರ್ಥಿಗಳು ಮತ್ತಷ್ಟು ಪ್ರಶ್ನೆಗಳನ್ನು ಬರೆದು 
ಕೊಟ್ಟಂತಹ ಸಂದರ್ಭಗಳೂ ಸಹ ಇವೆ (ನೋಡಿ 
ಬಾಕ್ಸ್‌!). 


ವಿದ್ಯಾರ್ಥಿಗಳು ತಮ್ಮ ಮಸ್ತಕದಲ್ಲ ಚಿತ್ರಗಳನ್ನು 
ಬರೆದು ಮುಗಿಸಿದ ಮೇಲೆ, ನಾನು ಪ್ರಜನನ 
ವ್ಯವಸ್ಥೆಯ ಪ್ರತಿಯೊಂದು ಭಾಗವನ್ನೂ 
ಹೆಸರಿಸುತ್ತೇನೆ. ಅವುಗಳ ಹೆಸರುಗಳ ವ್ಯುತ್ಸತ್ತಿಯನ್ನು 
ಹಂಚಿಕೊಳ್ಳುತ್ತೇನೆ, ಹಾಗೂ ಆ ಭಾಗಗಳ 
ಕಾರ್ಯಗಳನ್ನು ವಿವರಿಸುತ್ತೇನೆ. ಮಾನವ 
ಹೃದಯದ ಕುರಿತು ಅಥವಾ ಒಂದು ಎಲೆಯ 
ರಚನೆಯ ಕುರಿತು ಯಾವ ದ್ದನಿಯಲ್ಲ ಹಾಗೂ 
ಯಾವ ರೀತಿಯಲ್ಲ ಪಾಠ ಮಾಡುತ್ತೇನೋ ಅದೇ 
ಧ್ವನಿಯಲ್ಲ. ಅದೇ ರೀತಿಯಲ್ಲ ಈ ವಿಷಯದ ಕುರಿತು 
ಪಾಠವನ್ನು ಮಾಡುತ್ತೇನೆ. ಈ ಅಭ್ಯಾಸಕ್ರಮದಿಂದಾಗಿ 
ಪ್ರಜನನ ಅಂಗಗಳ ಬಣ್ಣೆ ಕಅಂಯುವ ಪ್ರಕ್ರಿಯೆಯು 
ಬೇರೆ ಯಾವುದೇ ಅಂಗಭಾಗದ ಕುರಿತು ಕಲಯುವ 
ಪ್ರಕ್ರಿಯೆಯಂತೆಯೇ ಎಂದು ವಿದ್ಯಾರ್ಥಿಗಳು 
ಅರ್ಥಮಾಡಿಕೊಳ್ಳಲು ನೆರವಾಗುತ್ತದೆ. ಪ್ರಜನನ 
ವ್ಯವಸ್ಥೆಯ ರಚನೆ ಹಾಗೂ ಶರೀರ ವಿಜ್ಞಾನಕ್ಕೆ 
ಸಂಬಂಧಿಸಿದ ಹಲವಾರು ಪ್ರಶ್ನೆಗಳಗೆ ಈ 
ವಿಧಾನದಿಂದ ಉತ್ತರ ಕಂಡುಕೊಳ್ಳಬಹುದು. 
ತರಗತಿಯು ಕೊನೆಗೊಳ್ಳುವಾಗ., ವಿದ್ಯಾರ್ಥಿಗಳ 
ಯಾವ ಪ್ರಶ್ನೆಗಳಗೆ ಉತ್ತರವನ್ನು 
ಕಂಡುಕೊಳ್ಳಲಾಯುತು ಎನ್ನುವುದನ್ನೂ &ದಿ 
ಹೇಳುತ್ತೇನೆ. (ನೋಡಿ ಬಾಕ್ಸ್‌ ೨). 


ಐ ಪಂಡರ್‌್‌... ರೀಡಿಸ್ಕವರಿಂಗ್‌ ಸ್ಲೂಲ್‌ ಸೈನ್‌ | ಡಿಸೆಂಬರ್‌ 2023 | 43 


ಬಾಕ್ಸ್‌ 2: ಕಪ್ಪು ಹಲಗೆಯ ಮೇಲೆ ಬರೆದು ತೋರಿಸುವ ಅವಧಿಯಲ್ಲಿ ಎತ್ತಿಕೊಳ್ಳಲಾದ ಮಾದರಿ ಪ್ರಶ್ನೆಗಳು 


ಹಾಗೂ ಅನುಸರಿಸಲಾದ ವಿಧಾನಗಳು 


ಪ್ರಶ್ನೆ: ಜನನಗ್ರಂಧಿಗಳು (gonad - ವೃಷಣ ಅಥವಾ ಅಂಡಾಶಯ) 
ಎಂದರೆ ಏನು? 


ಠಃ ಪ್ರಶ್ನೆಯನ್ನು ನಾನು ಪ್ರಜನನ ವ್ಯವಸ್ಥೆಯ ಅಂಗರಚನೆ ಹಾಗೂ 
ಶರೀರವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ ಎಂದು ಪರಿಗಣಿಸಿ, ಕಪ್ಪು ಹಲಗೆಯ 
ಮೇಲೆ ಚಿತ್ರಗಳನ್ನು ಬಡಿಸುವ ಮೂಲಕ ಉತ್ತರಿಸಿದೆ. ಜನನಗ್ರಂಥಿಗಳು 
ಕೇವಲ ಗಂಡಸಿನ ದೇಹದಲ್ಲ ಮಾತ್ರ ಇರುವಂಥದ್ದು ಎಂಬ ಸಾಮಾನ್ಯ 
ತಪ್ಪು ತಿಆವಳಕೆಯ ಕುರಿತೂ ಸ್ಪಷ್ಟಪಡಿಸಿದೆ. ಕೆಲವು ಸಲ. ಈ ಕೆಳಗಿನ 
ಪಾಡ್‌ ಕ್ಯಾಸ್ಟ್‌ ನ ಕೆಲವು ಭಾಗಗಳನ್ನೂ ಸಹ ಕೇಳಸಿಕೊಳ್ಳುತ್ತಿದ್ದೆವು: 

https://www.wnycstudios.org/series/radiolab-presents-gonads. 


ಪ್ರಶ್ನೆ. ವೀರ್ಯಾಣುವು ಎಲ್ಲ ಮತ್ತು ಹೇಗೆ ಉತ್ಪತ್ತಿಯಾಗುತ್ತದೆ? ಸಂಭೋಗ 
ನಡೆದಾಗ ವೀರ್ಯಾಣುವು ಎಲ್ಲಗೆ ತಲುಪುತ್ತದೆ? ಎಲ್ಲಗೆ ತಲುಪಬೇಕು 
ಎಂಬುದು ವೀರ್ಯಾಣುವಿಗೆ ಹೇಗೆ ತಿಆಯುತ್ತದೆ? 


ಈ ಪ್ರಶ್ನೆಗಳಣೆ ಉತ್ತರಿಸಲು ಕಪ್ಪು ಹಲಗೆಯ ಮೇಲೆ ಬರೆದಿರುವ ಚಿತ್ರಗಳ 
ಜೊತೆಗೆ, ಕೆಲವು ವಿಡಿಯೋ ಸಂಪನ್ಕೂಲಗಳನ್ನೂ ಸಹ ನಾನು 
ಬಳಸಿಕೊಂಡೆ. ಅವುಗಳೆಂದರೆ: 


*° ಮಾನವ ವೀರ್ಯಾಣುವಿನ ಚಲನೆಯ ಭೌತಶಾಸ್ತ್ರದ ಕುರಿತಾದ 
ವಿಡಿಯೋ: 


https://www.ted.com/talks/aatish bhatia the ENE 
n_ sperm vs the physics of the-sperm_ whale. 


* ಮಾನವ ವೀರ್ಯಾಣುವಿನ ಸೂಕ್ಷ್ಯದರ್ಶಕ 
https://youtu.be/JQSRvbj WFQ. 


ವೀಕ್ಷಣೆ: 


ಪ್ರಶ್ನೆ; ಶಿಶ್ನದ ನಿಮಿರುವಿಕೆ ಹೇಗೆ ಆಗುತ್ತದೆ? 


ಇಲ್ಲ ನಾನು ನರಮಂಡಲದ ವ್ಯವಸ್ಥೆ, ಮಾಂಸಖಂಡಗಳು, ಹಾಗೂ 
ರಕ್ತನಾಳಗಳ ರಚನೆ ಹಾಗೂ ಅವುಗಳು ಹೇಗೆ ಕೆಲಸ ಮಾಡುತ್ತವೆ 
ಎನ್ನುವುದನ್ನು ವಿವರಿಸಿದೆ. ಠ ವಿಷಯಗಳು ಜೀವಶಾಸ್ತ್ರದ ಪಠ್ಯಕ್ರಮದಲ್ಲನ 
ಇತರ ಅಧ್ಯಾಯಗಳ ವಿಷಯಗಳೊಂದಿಗೆ ಅತಿವ್ಯಾಪಿಸುವುದರಿಂದ, 
ವಿದ್ಯಾರ್ಥಿಗಳು ಈ ತರಗತಿಗೆ ಹಾಣೂ ದರ್ಜೆಗೆ ಬರುವುದಕ್ಲೂ ಮೊದಲು 
ಕಲತಿರುವ ವಿಷಯಗಳೊಂದಿಗೆ ಸಂಬಂಧಿಸಿ ಹೇಆಕೊಡಲು ನನಗೆ 
ಸಾಧ್ಯವಾಯುತು. 


ಪ್ರಶ್ನೆ. ಲೈಂಗಿಕ ಕ್ರಿಯೆಯ ನಂತರ ಒಬ್ಬ ಮಹಿಳೆಗೆ ಗರ್ಭ ಧರಿಸಲು ಎಷ್ಟು 
ಸಮಯ ತೆಗೆದುಕೊಳ್ಳುತ್ತದೆ? ಲೈಂಗಿಕ ಕ್ರಿಯೆಯಲ್ಲ ತೊಡಗಿದ ಮೇಲೆ 
ಗರ್ಭ ಧರಿಸುವ ಸಾಧ್ಯತೆ ಎಷ್ಟಿರುತ್ತದೆ? 


ಖಯತುಚಕ್ರವನ್ನು ಪರಿಚಯಿಸಲು ಈ ರೀತಿಯ ಪ್ರಶ್ನೆಗಳನ್ನು 
ಎತ್ತಿಕೊಳ್ಳಲಾಯುತು. ಇಲ್ಲ ಬಳಸಬಹುದಾದ ಒಂದು ವಿಡಿಯೋ 
ಸಂಪನ್ಕೂಲವೆಂದರೆ: https://youtu.be/ayzN5f3qN8g. 


44 | ೫ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ | ಡಿಸೆಂಬರ್‌ 2023 


ಪ್ರಶ್ನೆ: ಕಾಂಡೋಮ್ಸ್‌ ಎಂದರೆ ಏನು? ಅವು ಹೇಗೆ ಒಡೆಯುತ್ತವೆ? 


ಗರ್ಭ ನಿರೋಧಕಗಳ ಕುರಿತು ಇರುವ ಈ ವಿಡಿಯೋ ಅನ್ನು 
ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಂಡ ನಂತರ ಈ ಪ್ರಶ್ನೆಯನ್ನು ನಾನು 
ಚರ್ಚಿಸುತ್ತೇನೆ: 

https://www. youtube.com/watch?v=Zx8zbTMTncs. 


ನಾವು ಹೆಂಗಸರು ಬಳಸುವ ಗರ್ಭನಿರೋಧಕಗಳ ಕುರಿತು ಸಹ 
ಸುದೀರ್ಪವಾಗಿ ಚರ್ಚಿಸುತ್ತೇವೆ. ಕೆಲವಷ್ಟೇ ಕಾಂಡೋಮ್‌ 
ಮಹಿಕೆಯರಿಗಾಗಿ ಇರುವುದು ಏಕೆ ಎನ್ನುವುದನ್ನು ತೋರಿಸಲು ಈ 
ವಿಡಿಯೋ ಅನ್ನು ಅವರೊಂದಿಗೆ ಹಂಚಿಕೊಳ್ಳುತ್ತೇನೆ: 
https://youtu.be/6XxA-4Jp7AU. 


ನಂತರ, ಕಾಂಡೋಮ್‌ ಅನ್ನು ಹೇಗೆ ಬಳಸಬೇಕು ಎಂಬುದರ ಕುರಿತಾದ 
ಠೇ ಶೈಕ್ಷಣಿಕ ವಿಡಿಯೋ ಅನ್ನು ನಾನು ಹಂಚಿಕೊಳ್ಳುತ್ತೇನೆ: 
https://www.youtube.com/watch?v=06kTO9yf7QE. 


ಈ ಸಂದರ್ಭದಲ್ತ ಲೈಂಗಿಕ ಕ್ರಿಯೆಗೆ ಒಪ್ಪಿಗೆಯ ವಿಷಯವನ್ನೂ ಸಹ ನಾನು 
kd ವಿಡಿಯೋ ಮೂಲಕ ಪರಿಚಯುಸುತ್ತೇನೆ: 
https://www. youtube.com/watch?v=pZwvrx VavnQ. 

ಪ್ರಶ್ನೆ: ಪ್ರೌಢಾವಸ್ಥೆಯಲ್ಲಿ ಹುಡುಗರು ಯಾವ ಅನುಭವಗಳನ್ನು 
ಹೊಂದುತ್ತಾರೆ? 


ಪ್ರೌಢಾವಸ್ಥೆಯಲ್ಲ ಕಂಡು ಬರುವ ಅನೇಕ ಬದಲಾವಣೆಗಳನ್ನು ನಾನು ಇಲ್ಲ 
ಚರ್ಚಿಸುತ್ತೇನೆ. ಇದರಿಂದಾಗಿ ಆ ಬದಲಾವಣಿಗಳು ಹಾಗೂ ಅವುಗಳಗೆ 


ಸಂಬಂಧಿಸಿದ ಸಂಭಾಷಣೆಗಳು ಸ್ತಾಭಾವಿಕವಾದದ್ದು ಎಂದು 
ಪರಿಗಣಿಸಲು ನೆರವಾಗುತ್ತದೆ. ಉದಾಹರಣೆಗೆ. ಪ್ರಪ್ನಪ್ಥಲನ ಅಥವಾ 
ಮುಟ್ಟನ ಕುರಿತು ಮುಕ್ತವಾಗಿ ಮಾತನಾಡುವುದರಿಂದ ಅದು 


ವಿದ್ಯಾರ್ಥಿಗಳಗೆ ಈೇ ಸಹಜ ಐಬದಲಾವಣಿಗಳು ಸ್ಥಾಭಾವಿಕವಾದ 
ಪ್ರಕ್ರಿಯೆಗಳು ಎಂದು ಒಪ್ಪಿಕೊಳ್ಳಲು ಹಾಗೂ ಅವುಗಳ ಬಗ್ದೆ ಮುಜುಗರ 
ಪಟ್ಟುಕೊಳ್ಳಬೇಕಾಗಿಲ್ಲ ಎಂಬುದನ್ನು ಅರಿಯಲು ನೆರವಾಗುತ್ತದೆ. ಈ 
ವಿಡಿಯೋ ಸಂಪನ್ಯೂಲವು ಶಂ ನಿಟ್ಷನಲ್ಲ ನೆರವಾಗಬಹುದು: 
https://www.youtube.com/watch?v=-XQcnO4iX U. 


ಈ ಗೋಷ್ಠಿಗಳಲ್ಲ ನಾನು ಚರ್ಚಿಸುತ್ತಿದ್ದ ಕೆಲವು ಮತ್ತೆ ಮತ್ತೆ ಕೇಳ 
ಬಂದಂತಹ ಪ್ರಶ್ನೆಗಳು ಹೀಗಿವೆ: 


_ ಮುಟ್ಟನ ದಿನಗಕಲ್ಪ ನಾವು ಏಕೆ ನೋವನ್ನು ಅನುಭವಿಸುತ್ತೇವೆ? 

: ಪಿ ಎಮ್‌ ಎಸ್‌ (ಮುಟ್ಟನ ಪೂರ್ವ ಸಹಲಕ್ಷಣಗಳು) ಎಂದರೆ ಏನು? 

: ಒಬ್ಬ ಮಹಿಳೆ ಗರ್ಭ ಧರಸಿರುವಳೆಂದು ಹೇಗೆ ತಿಆದು ಬರುತ್ತದೆ? 

: ಹೆಂಗಸರಿಗೆ ಮುಟ್ಟು ಏಕೆ ನಿಲ್ಲುತ್ತದೆ? ಮುಟ್ಟು ನಿಂತ ಹೊತ್ತಿನಲ್ಲ ಅವರು 
ರ್ಭಧರಿಸುವುದು ಏಕೆ ಸಾಧ್ಯವೇ ಇಲ್ಲ? 

: ಗಂಡಸರ ಜನನೇಂದ್ರಿಯ ಏಕೆ ಅಷ್ಟು ಸೂಕ್ಷ್ಯವಾಗಿರುತ್ತದೆ? 

: ಕನ್ಯತ್ವ ಎಂದರೆ ಏನು, ಅದನ್ನು ಹೇಗೆ ಒಬ್ಬರು ಕಳೆದುಕೊಳ್ಳುತ್ತಾರೆ? 


(sl Ul DL GL (EL (GL GL 


(ಬಿ) ಹೊರಾಂಗಣ ತರಗತಿ 


ಕಪ್ಪುಹಲಗೆಯ ಮೇಲೆ ಬರೆದಿದ್ದನ್ನು ಬಳಸಿಕೊಂಡು 
ಚರ್ಚೆಯನ್ನು ನಡೆಸಿದ ನಂತರ. ಮುಂದಿನ 
ತರಗತಿಗಳನ್ನು ಸಾಮಾನ್ಯವಾಗಿ, ಮುಕ್ತ ಪ್ರದೇಶಗಳು 
ಹೆಚ್ಚು ಅನಿರ್ಬಂಧಿತವಾಗಿರುವುದರಿಂದ ಹಾಗೂ 
ವಿದ್ಯಾರ್ಥಿಗಳ ಮಧ್ಯೆ ಅಡೆತಡೆಯುಲ್ಲದ ಅಂತರ- 
ಕ್ರಿಯೆಗಳಗೆ ಅನುವು ಮಾಡಿಕೊಡುವುದರಿಂದ, 
ತರಗತಿ ಕೊಠಡಿಗಳ ಹೊರಗಡೆ ಶಾಲೆಯಲ್ಲನ ಮುಕ್ತ 
ಪ್ರದೇಶಗಳಲ್ಲ ನಡೆಸುತ್ತೇವೆ. ಈ ಮುಕ್ತ ಜಾಗದ 


ತರಗತಿಯ ಅವಧಿಗಳಲ್ಲ ನಾವು ಎಲ್ಲರೂ 
ಒಬ್ಬರನ್ನೊಬ್ಬರು ನೋಡಬಹುದು ಹಾಗೂ ನಮ್ಯ 
ನಡುವಿನ ಮಾನವ ಸಂಬಂಧಗಳನ್ನು 


ಅನುಭವಿಸಬಹುದು ಎಂಬ ಕಾರಣಕ್ಕೆ ನಾನು ಮತ್ತು 
ವಿದ್ಯಾರ್ಥಿಗಳು ವೃತ್ತಾಕಾರದಲ್ಲ ಕುಳತುಕೊಳ್ಳುತ್ತೇವೆ. 
ಚರ್ಚಾ ವಿಷಯ. ಅದರ ಉದ್ದೇಶ, ಚರ್ಚೆಯಲ್ಲಿ 
ಅವರಿಂದ ನಿರೀಕ್ಷಿಸಲ್ಲಡುವುದನ್ನು ಕುರಿತು 
ನಾನೊಂದು ಕಿರು ಪರಿಚಯಾತ್ಮಕ ಮಾತುಗಳನ್ನು 
ಆಡುತ್ತೇನೆ. ಈ ಚರ್ಚೆಯನ್ನು ಒಂದು ಸಾಮೂಹಿಕ 
ಕಲಕೆಯ ಅನುಭವವಾಗಿ ನೋಡಬೇಕೆಂದು 


ಅವರನ್ನು ನಾನು ಉತ್ತೇಜಸುತ್ತೇನೆ, ತಮಗೆ 
ಹೇಳಬೇಕೆನಿಸಿದ್ದನ್ನು ಮುಕ್ತವಾಗಿ ವ್ಯಕ್ತಪಡಿಸಲು 
ಆಹ್ಹಾನಿಸುತ್ತೇನೆ, ಹಾಗೂ ಯಾರೊಬ್ಬರನ್ನು 
ಅಪಹಾಸ್ಯಕ್ಕೀಡು ಮಾಡುವುದಾಗಲೀ. ಅಥವಾ 
ಯಾರೊಬ್ಬರ ಬಧ್ಣೆ ಪೂರ್ವಾಗ್ರಹ ಅಭಿಪ್ರಾಯಗಳನ್ನು 
ಹೊಂದುವುದಾಗಲೀ ಇರಬಾರದೆಂದು ಒತ್ತಿ 
ಹೇಳುತ್ತೇನೆ. 


ಸಂಗ್ರಹಿಸಲಾದ ಪ್ರಶ್ನೆಗಳಲ್ಲ ಯಾವುದಾದರೂ ಒಂದು 
ಪ್ರಶ್ನೆಯನ್ನು ಗಟ್ಣಯಾಗಿ ಓದುವ ಮೂಲಕ ನಾನು 
ಚರ್ಚೆಯನ್ನು ಆರಂಭಸುತ್ತೇನೆ (ನೋಡಿ ಬಾಕ್ಸ್‌ 3). 


ಬಾಕ್ಸ್‌ 3: ಮುಕ್ತ ಚರ್ಚೆಗಳಲ್ಲಿ ಕೈಗೆತ್ತಿಕೊಳ್ಳಲಾದ ಪ್ರಶ್ನೆಗಳು ಹಾಗೂ ಅನುಸರಿಸಲಾದ ವಿಧಾನಗಳು 


pr) ಆ 


ಪ್ರಶ್ನೆ: ಯಾವುದು ಸುಂದರವಾದದ್ದು ಎನ್ನುವುದರ ಕುರಿತು ಹೇಗೆ 
ನಮ್ಮೆಲ್ಲರಿಗೂ ಒಂದೇ ತರಹದ ಕಲ್ಪನೆಗಳಿವೆ? 


'ಆಕರ್ಷಣಿಯ ಹಿಂದಿರುವ ವಿಜ್ಞಾನ (Science of attraction)’ ದೆ 
ಕುರಿತಾದ ಈ ವಿಡಿಯೋ ಅನ್ನು ನಾವೆಲ್ಲ ನೋಡುತ್ತೇವೆ: 
https://www. youtube.com/watch?v=169N81xAffQ. ಸೌಂದಯ. 
ದೈಹಿಕ ವೈಶಿಷ್ಟ್ಯಗಳ ಕುರಿತು ನಕಾರಾತೃಕ ಹೇಳಕೆಗಳ ಮೂಲಕ 
ಅವಮಾನಗೊಳಸುವುದು (body shaming) ಇತ್ಯಾದಿ ವಿಷಯಗಳ 
ಕುರಿತು ಇರುವಂತಹ ಸಾಮಾಜಕ ರೀತಿ-ರಿವಾಜುಗಳ ಬಗ್ಗೆಯೂ ಸಹ 
ನಾವು ಚರ್ಚಿಸುತ್ತೇವೆ. ಚರ್ಚೆಯನ್ನು ಕೆಲಪೊಂದು ಪ್ರಶ್ನೆಗಳ ಮೂಲಕ. 
ಅಂದರೆ ಸುಂದರವಾಗಿರುವುದು ಎಂದರೆ ಏನು? ಸುಂದರವಾಗಿರುವುದು 
ಎಂದರೆ- ತೆಜ್ನಗೆ, ಬೆಳ್ಳಗೆ. ಮಾಂಸ ೫ಖಂಡಗಳಂದ ಕೂಡಿರುವುದು 
ಎಂಬುದೇ? ಸುಂದರವಾಗಿದ್ದೇವೆ ಎಂದು ಗುರುತಿಸಲ್ಲಡಲು. ಸೌಂದರ್ಯದ 
ಒಂದು ನಿರ್ದಿಷ್ಟ ಕಲ್ಪನೆಗೆ ಸರಿಹೊಂದಿದಂತೆ ಇರಬೇಕೇ? ಸೌಂದರ್ಯದ 
ಮಾನದಂಡವನ್ನು ನಿಷ್ಠರ್ಷ್ಮೆ ಮಾಡುವವರು ಯಾರು? ಈ ವ್ಯಾಖ್ಯಾನ 
ರೂಪಿಸುವಲ್ತ ಮಾಧ್ಯಮಗಳು ಪಾತ್ರ ವಹಿಸುತ್ತವೆಯೇ? ನಮ್ಮನ್ನು ನಾವು 
ಅಪ್ರಜ್ಞಾಪೂರ್ವಕವಾಗಿ ಮಾಧ್ಯಮಗಳಲ್ಲ ನೋಡುವ ಚಿತ್ರಗಳಂದ 
ರೂಪುಗೊಳ್ಳಲು ಅನುವು ಮಾಡಿಕೊಡುತ್ತೇವೆಯೇ? ನಮ್ಮದೇ 
ದೇಹಗಳೊಂದಿಗೆ ಒಂದು ಸಕಾರಾತ್ಮಕವಾದ ಸಂಬಂಧವನ್ನು 
ನಿರ್ಮಿಸಿಕೊಳ್ಳಲು ನಾವು ಏನು ಮಾಡಬಹುದು? 


ಪ್ರಶ್ನೆ: ಗರ್ಭವತಿ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಅದರ 
ಲಕ್ಷಣಗಳು ಏನು? 


ಚರ್ಚೆಗೆ ನಮ್ಮನ್ನು ಸಿದ್ದಗೊಳಸಿಕೊಳ್ಳುವುದಕ್ಷಾಗಿ ನಾವು ಈ ಕೆಳಗಿನ 

ವಿಡಿಯೋಗಳನ್ನು ನೋಡುತ್ತೇವೆ: 

* ಗರ್ಭಾವಸ್ಥೆಯ ಚಕಿತಗೊಳಸುವ ಪರಿಣಾಮಗಳು: 
https://www.youtube.com/watch?v=F _ss])7-8rYg. 


D ಗರ್ಭಾವಸ್ಥೆಯ ಕುರಿತು ಸ್ಕೂಲ ಆದರೆ ಮುಖ್ಯ ಮಾಹಿತಿಗಳನ್ನು 
ಒದಗಿಸುವ ವಿಡಿಯೋ: 
https://www.youtube.com/watch?v=BtsSbZ85yiQ. 


* ಗರ್ಭಧಾರಣೆಯನ್ನು ಪತ್ತೆ ಹಚ್ಚುವ ಪರೀಕ್ಷೆಗಳು ಹೇಗೆ ಕೆಲಸ 
ಮಾಡುತ್ತವೆ: 
https://ed.ted.com/lessons/how-do-pregnancy-tests-work- 
tien-nguyen. 


ಪ್ರಶ್ನೆ: ಪ್ರನಾಳ ಶಿಶು ಎಂದರೆ ಏನು? 
ಕೃತಕ ಗರ್ಭಧಾರಣೆ (in-vitro fertilization) (IVF (wವಿಎಫ್‌)) ಕುರಿತು 


ಇರುವಂತಹ ಈ ಕೆಳಗಿನ ವಿಡಿಯೋ ಅನ್ನು ನಾವು ನೋಡುತ್ತೇವೆ: 


https://ed.ted.com/lessons/how-to-make-a-baby-in-a-lab- 
nassim-assefi-and-brian-a-levine. 


ಪ್ರಶ್ನೆ: ಮಹಿಳೆಯೊಬ್ಬಳು ಗರ್ಭಧಾರಣೆಯ ಹೊರತಾಗಿ ಮುಟ್ಟಾಗದೆ 
ಇರುವುದಕ್ಕೆ ಇನ್ಯಾವುದಾದರೂ ಕಾರಣಗಳಿವೆಯೇ? 


'ನೀನು ಏಕೆ ಮುಲ್ದಾಗಅಲ್ಲ' ಎನ್ನುವುದರ ಕುರಿತು ಇರುವ ಒಂದು 
ವಿಜ್ಞಾನದ ಪ್ರದರ್ಶನ (scishow)ದ ವಿಡಿಯೋ ಅನ್ನು ನಾವು 
ನೋಡುತ್ತೇವೆ: htps://youtu.be/DT37UwFPF8c. 


ಮುಚ್ಣನ ಮೇಲೆ ಪೌಷ್ಠಿಕತೆ, ವ್ಯಾಯಾಮ, ಮತ್ತು ರಸದೂತಗಳ 
ಪ್ರಭಾವವನ್ನೂ ಸಹ ನಾವು ಚರ್ಚಿಸುತ್ತೇವೆ. 


ಪ್ರಶ್ನೆ: ಸಲಿಂಗಕಾಮ ಎಂದರೆ ಏನು? ಸಲಿಂಗಕಾಮಿಯಾಗಿರುವುದು 
ಸಹಜವೇ? 


LGBTIQA ಎಂದರೆ ಏನು ಎನ್ನುವುದನ್ನು ನಾನು ಇಲ್ಲ ವಿವರಿಸುತ್ತೇನೆ, 
ಹಾಗೂ ಇವುಗಕಲ್ಲ ಯಾವುದಾದರೂ ಒಂದಕ್ಕೆ ಸೇರಿದ್ದರೂ ಸಹ ಅದು 
ಸಂಪೂರ್ಣವಾಗಿ ಸಹಜ ಎಂದು ತಿಆಸುತ್ತೇನೆ. ಅಂಗ ಸಂಬಂಧಿ ಮತ್ತು 
ಸಂಬಂಧಿತ ಕಾನೂನುಗಳನ್ನು ಸುತ್ತುವರಿದಂತೆ ಇರುವಂತಹ ಸಾಮಾಜಕ 
ಪೂರ್ವಾಗ್ರಹಗಳನ್ನೂ ಸಹ ನಾವು ಚರ್ಚಿಸುತ್ತೇವೆ. 


ಈ ತರಗತಿಗಳ ಅವಧಿಯಲ್ಲ ನಾನು ಚರ್ಚೆಗೆ ಕೈಗೆತ್ತಿಕೊಳ್ಳುವ, ಪದೇ ಪದೇ 
ಕೇಳಲಾಗುವ ಇನ್ನಿತರ ಕೆಲವು ಪ್ರಶ್ನೆಗಳು ಹೀಗಿವೆ: 


* ಎಚ್‌ ಐವಿಮತ್ತು ಏಡ್‌ ಎಂದರೆ ಏನು? 

* ಲೈಂಗಿಕ ಕ್ರಿಯೆ ಸುಖಾನುಭವವನ್ನು ಹೇಣೆ ನೀಡುತ್ತದೆ? 

* ಲೈಂಗಿಕ ಪರಾಕಾಷ್ಟೆ ಎಂದರೇನು? 

* 14 ವರ್ಷ ವಯಸ್ಸಿಗೆ ಲೈಂಗಿಕ ಕ್ರಿಯೆಯಲ್ಲ ತೊಡಗಖೇಕೆಂಬುದು 
ಸರಿಯೇ? 

* ಲೈಂಗಿಕ ಕ್ರಿಯೆ ನೋವು ಉಂಟುಮಾಡುತ್ತದೆಯೇ? 

*  ಅವಳಗಳು ಹೇಗೆ ರೂಪುಗೊಳ್ಳುತ್ತವೆ? 

*  ಅಪಶ್ರೀಲಚಿತ್ರಗಳು ಎಂದರೆ ಏನು? ಅದು ಹಾನಿಕಾರಕವೇ? 

° ಬ್ಬ ತಾಯಾಗುವ ಹೆಣ್ಣಿಗೆ ಆರೋಗ್ಯಕರವಾದ ಆಯ್ತೆ ಯಾವುದು- 
ಶಸ್ತ್ರ ಚಿಕಿತ್ಸೆಯೋ ಅಥವಾ ಸಹಜ ಹೆರಿಗೆಯೋ? 

D ಮುಷ್ಟಿಮೈಥುನಕ್ಕೆ ಪ್ರೀ ಸಮಾನಾರ್ಥಕವಾದದ್ದು ಇದೆಯೇ? ಅದು 
ಯಾವುದು? 

* ಹದಿಹರೆಯದವರಿಗೆ ಲೈಂಗಿಕ ಕ್ರಿಯೆಯಲ್ಲ ಏಕೆ ಆಸಕ್ತಿ ಇರುತ್ತದೆ? 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ ' ಡಿಸೆಂಬರ್‌ 2023 


45 


ಸಾಮಾನ್ಯವಾಗಿ, ನಾನು ಅಂಗರಚನೆ- ಆಧಾರಿತ 
ಪ್ರಶ್ನೆಗಳಗೆ ಸಂಬಂಧಿಸಿದಂತ ಪ್ರಶ್ನೆಯನ್ನು ಆಯ್ಕೆ 
ಮಾಡಿಕೊಳ್ಳುತ್ತೇನೆ. ಆ ಪ್ರಶ್ನೆಯು ಹೀಗಿರಬಹುದು, 
'ಒಂದು ಅಂಡಾಣುವನ್ನು ಫಲವತ್ಸಾಗಿಸಲು ಎಷ್ಟು 
ಸಲ ಲೈಂಗಿಕ ಕ್ರಿಯೆಯ ಅಗತ್ಯವಿದೆ? , ಅಥವಾ 
'ಮುಟ್ಟನ ವಿಷಯವನ್ನು ಮುಕ್ತವಾಗಿ 
ಚಚ್ಛಿೀಸಲಾಗದಂತಹ ನಿಷೇಧಿತ ವಿಷಯವೆಂದು ಏಕೆ 
ಪರಿಗಣಿಸಲಾಗುತ್ತದೆ? '. ಅಥವಾ ' ಲೈಂಗಿಕ 
ಕ್ರಿಯೆಯಲ್ಲ ತೊಡಗಿದಾಗ ನೋವುಂಬಾ- 
ಗುತ್ತದೆಯೇ?'. ನಾನು ಈ ಪ್ರಶ್ನೆಗಳನ್ನು ಓದುವಾಗ 
ವಿದ್ಯಾರ್ಥಿಗಳು ನನ್ನು ಕಣ್ಣಲ್ಪ ಕಣ್ಣಿಟ್ಟು ನೋಡುವುದಿಲ್ಲ 
ಅಥವಾ ನೆಲವನ್ನು ದಿಟ್ಟಸಿ ನೋಡಲಾರಂಛಸುತ್ತಾರೆ. 
ಪ್ರಶ್ನೆಗಳನ್ನು ಓದಿ ಮುಗಿಸಿದ ಮೇಲೆ, ನಾನು 
ವೃತ್ತದಲ್ಲಿ ಕುಳತಿರುವ ಪ್ರತಿಯೊಬ್ಬರ 
ಪ್ರತಿಕ್ರಿಯೆಯನ್ನು ಗಮನಿಸಲು ಸಾಕಷ್ಟು ಸಮಯ 
ತೆಗೆದುಕೊಳ್ಳುತ್ತೇನೆ. ನಂತರ "ಪ್ರಶ್ಸೆಗಳ ಬದೆ 
ನಿಮಗೇನಸ್ಸಿಸುತ್ತದೆ? ಶೇ ಪ್ರಶ್ನೆಯ 
ಯಾರಿಗಾದರೂ ತಿಆದಿದೆಯೇ? ' ಎನ್ನುವಂತಹ 
ಪ್ರಶ್ನೆಗಳನ್ನು ಕೇಳುವುದರಿಂದ ವಿದ್ಯಾರ್ಥಿಗಳು 
ಮಾತನಾಡುವುದನ್ನು ಉತ್ತೇಜಸುತ್ತೇನೆ. 
ನಿಧಾನವಾಗಿ, ವಿದ್ಯಾರ್ಥಿಗಳು ಮಾತನಾಡಲು 
ಪ್ರಾರಂಭಸುತ್ತಾರೆ. ಕೊನೆಯಲ್ಪ, ನಾನು ಗಟ್ಟಯಾಗಿ 
ಓದುವ ಪ್ರತಿಯೊಂದು ವಿದ್ಯಾರ್ಥಿಯ ಪ್ರಶ್ನೆಗಳಗೆ, 
ಒಂದೋ ನಾನು ಅವಶ್ಯಕವಾದ ಮಾಹಿತಿಯನ್ನು 
ಕೊಡುತ್ತೇನೆ. ಅಥವಾ ಒಂದು ಗುಂಪಾಗಿ ನಾವು 
ತೀರ್ಮಾನಗಳಗೆ ಬರುತ್ತೇವೆ ಅಥವಾ ಒಟ್ಟುಗೂಡಿ 
ನಮ್ಮ ಆಲೋಚನೆಗಳನ್ನು ಸಂಕ್ಷೇಪಿಸುತ್ತೇವೆ. ಈ 
ಪರಿಚಯಾತ್ಕಕ ಚರ್ಚಾವಧಿಯು ಸಾಮಾನ್ಯವಾಗಿ 
ವಿದ್ಯಾರ್ಥಿಗಳ ಆಲೋಚನೆಗಳನ್ನು ಚೆನ್ನಾಗಿ 
ಅರ್ಥಮಾಡಿಕೊಳ್ಳಲು ನನಗೆ ನೆರವಾಗುತ್ತದೆ: 
ಜೊತೆಗೆ ಸಮಾನ ಮನಸ್ಸರ ಪ್ರಭಾವಗಳನ್ನು, 
ಹಾಗೂ ಅವರ  ಮುಜಗರದ ಮಟ್ಟಗಳನ್ನು 
ರಹಿಸಲೂ ಸಹ ನೆರವಾಗುತ್ತದೆ. ಇದು 
ವಿದ್ಯಾರ್ಥಿಗಳಗೆ ತಮ್ಯ ಆಲೋಚನೆಗಳನ್ನು ತಮ್ಯ 
ಸಹಪಾಠಿಗಳ ಮುಂದೆ ಹೆಚ್ಚು ಆತ್ಕವಿಶ್ವಾಸದಿಂದ 
ವ್ಯಕ್ತಪಡಿಸಲು ನೆರವಾಗುತ್ತದೆ. ಚರ್ಚೆಯನ್ನು 
ಸುಗಮಗೊಳಸುವಂತಹ ಇದೇ ರೀತಿಯ 
ವಿಶಾಲವಾದ ವಿಧಾನವನ್ನು ಬಳಸಿಕೊಂಡು ನಾನು 
ಇತರ ಪ್ರಶ್ನೆಗಳನ್ನು ಕೈಗೆತ್ತಿಕೊಳ್ಳುತ್ತೇನೆ. ಪ್ರಶ್ನೆಗಳಗೆ 
ಸಾಧ್ಯವಾದಷ್ಟು ಮಟ್ಟಗೆ ಸಮಗ್ರವಾಗಿ ಉತ್ತರಿಸಲು, 
ಮಾನವನ ಮಿದುಳು, ವ್ಯಸನಗಳು. ಮಾದಕ 
ದವ್ಯಗಳು, ಅಶ್ಲೀಲ ಚಿತ್ರಗಳು. ಅಸ್ತಿತ್ತದಲ್ಲರುವ 
ಸಾಮಾಜಕ ವಿಧಿನಿಷೇಧಗಳು, ಒಪ್ಪಿಗೆ, ಲೈಂಗಿಕ 
ಹಕ್ಕುಗಳು, ಹಾಗೂ ಆನಂದದ ಅನುಭವದಂತಹ 
ಅನೇಕ ಸಂಬಂಧಿತ ವಿಷಯಗಳನ್ನೂ 
ಚರ್ಚಿಸಬಹುದು. ಅಲ್ಲದೆ, ಚರ್ಚೆಯಲ್ಲ ಬಂದಂತಹ 
ವಿಷಯಗಳ ಕುರಿತು ಉತ್ತಮವಾದ ದೃಶ್ಯಾತೃಕ 
ತಿಳವಳಕೆಯನ್ನು ವಿದ್ಯಾರ್ಥಿಗಳು ಪಡೆಯಲು 
ನೆರವಾಗಲೆಂದು ಸೂಕ್ತವೆನಿಸಿದ ಸನ್ನಿವೇಶಗಳಲ್ಲ 
ಮಾನು ಅಲ್ಲ್ದಾವಧಿಯ ವಿಡಿಯೋಗಳನ್ನು 
ತೋರಿಸುತ್ತೇನೆ. 


ವಿದ್ಯಾರ್ಥಿಗಳು ಈೇ ಚರ್ಚೆಗಳಗೆ ಸತತವಾಗಿ 
ಸಕಾರಾತ್ಛಕವಾದ ಪ್ರತಿಕ್ರಿಯೆಯನ್ನು 
ವ್ಯಕ್ತಪಡಿಸುತ್ತಾರೆ, ಮತ್ತು ವಿದ್ಯಾರ್ಥಿಗಳು 
ಚರ್ಚೆಯನ್ನು ಅವರ ನಂತರದ ತರಗತಿಯ 
ಅವಧಿಗೂ ಮುಂದುವರೆಸಲು ಬಯಸುತ್ತಿದ್ದುದರಿಂದ, 
ಹಲವಾರು ಸಲ ನನಗೆ ತರಗತಿಯನ್ನು 
ಮುಗಿಸುವುದು ಕಷ್ಟವಾಗುತ್ತಿತ್ತು. ಪ್ರತಿಯೊಂದು 


ತರಗತಿಯಲ್ಲೂ ಕೆಲವು ವಿದ್ಯಾರ್ಥಿಗಳು ವಾಚಾ 
ವಿದ್ಯಾರ್ಥಿಗಳದ್ದು, ಅವರು ಗಟ್ಟಿಯಾಗಿ ಪ್ರಶ್ನೆಗಳನ್ನು 
ಕೇಳುತ್ತಾರೆ, ಇನ್ನು ಸಂಕೋಚ ಪ್ರಭಾವದ ಕೆಲವರು 
ಪ್ರಶ್ನೆಗಳನ್ನು ಕೇಕಲು ನಾನು ಅವರನ್ನು 
ಉದ್ದೇಶಿಸಬೇಕೆಂದು ನನಗೆ ಸಂಜ್ಞೆಯ ಮೂಲಕ 
ಹೇಳುತ್ತಾರೆ. ತಮ್ಯ ಭಾವನೆಗಳೊಂದಿಗೆ ಪ್ರಷ್ಟವಾಗಿ 
ಸೆಣಸಾಡುವ ಕೆಲವರು ಸಹ ಇರುತ್ತಾರೆ. ನಾವು 
ಒಂದಾದ ಮೇಲೊಂದರಂತೆ ಪ್ರಶ್ನೆಗಳನ್ನು 
ಕೈಗೆತ್ತಿಕೊಳ್ಳುತ್ತಿದ್ದಂತೆ. ವಿದ್ಯಾರ್ಥಿಗಳು ಹೆಚ್ಚು 
ಮುಕ್ತವಾಗಿ ಹೇಳಕೊಳ್ಳಲಾರಂಭನಸುತ್ತಾರೆ. 
ಸಂಕೋಚಗಳನ್ನು ಸಡಿಅಸುವುದರ್ಲ ಹಾಗೂ 
ತರಗತಿಯ ಒಟ್ಟಾರೆ ಅಂತರಕ್ರಿಯೆಯ 
ವಾತಾವರಣವನ್ನು ಸೃಷ್ಟಿಸುವುದರಲ್ಲ. ಸಮಾನ 
ಮನಸ್ಥರು ಬಹಳ ಮುಖ್ಯವಾದ ಪಾತ್ರವನ್ನು 
ವಹಿಸುತ್ತಾರೆ ಎನ್ನುವುದನ್ನು ನಾನು ಗಮನಿಸಿದ್ದೇನೆ. 
ಉದಾಹರಣೆಗೆ, ತಮ್ಮ ಒಬ್ಬ ಸಹಪಾಠಿ ಪ್ರಶ್ನೆ 
ಕೇಳುವುದನ್ನು ನೋಡಿದಾಗ ಇತರರಿಗೂ ಪ್ರಶ್ನೆ 
ಕೇಳಲು ಉತ್ತೇಜನ ಪಿಗುತ್ತದೆ. ಹಾಗೆಯೇ. ಒಬ್ಬ 
ಸಹಪಾಠಿ ಮಾಡುವ ಒಂದು ಲಘುವಾದ ಹಾಸ್ಯ 
ತರಗತಿಯಲ್ಲನ ಬಗು ವಾತಾವರಣವನ್ನು 
ಸಡಿಲಗೊಳಸುತ್ತದೆ. ಒಬ್ಬ ಶಿಕ್ಷಕಳಾಗಿ. ನಾನು 
ವಿದ್ಯಾರ್ಥಿಗಳ೦ದ ಬರುವ ಎಲ್ಲ ಪ್ರಶ್ನೆಗಳಗೂ 
ತಟಸ್ಥಳಾಗಿ ಮತ್ತು ಪೂರ್ವಾಗ್ರಹಗಳಲ್ಲದೆ ಇರುವುದರ 


ಮೂಲಕ ಅಂತಹದೊಂದು ಪೂರಕವಾದ 
ವಾತಾವರಣದ ನಿರ್ಮಾಣಕ್ಕೆ ಅನುವು 
ಮಾಡಿಕೊಡುತ್ತೇನೆ. ಇದು ವಿದ್ಯಾರ್ಥಿಗಳಲ್ಲ 


ವಿಶ್ವಾಸವನ್ನು ಮೂಡಿಸಲು ನೆರವಾಗಿ ಇದರ 
ಪರಿಣಾಮವಾಗಿ ವಿದ್ಯಾರ್ಥಿಗಳು ಧೈರ್ಯವಾಗಿ 
ಸಾಮಾನ್ಯ ಹಾಗೂ ವೈಯಕ್ತಿಕವಾದ ಎರಡೂ 
ರೀತಿಯದ ಮುಂದಿನ ಪ್ರಶ್ನೆಗಳನ್ನು ಕೇಳಲು ಅನುವು 
ಮಾಡಿಕೊಡುತ್ತದೆ. ಕೆಲವೊಮ್ಮೆ, ವಿದ್ಯಾರ್ಥಿಗಳು 
ಸಮುದಾಯದ/ಸಾಮಾಜಕ ರೀತಿ ರಿವಾಜುಗಳು, 
ದೇಹ ಮನಃಚಿತ್ರಗಳು, ಅಥವಾ ಸಿದ್ದಮಾದರಿಗಳು 
ತಮ್ಮ ಯೋಗಕ್ಷೇಮದ ಮೇಲೆ ಪ್ರಭಾವ 
ಜರುವಂತಹ ವೈಯಕ್ತಿಕ ಅನುಭವಗಳನ್ನು ಸಹ 
ಹಂಚಿಕೊಳ್ಳಬಹುದು. ಕೆಲವು ವಿದ್ಯಾರ್ಥಿಗಳು 
ಮನೆಗಳಲ್ಲೂ ಈ ಚರ್ಚೆಗಳನ್ನು ಮುಂದುವರೆಸಿ. 
ಹೆಚ್ಚು ಪ್ರಶ್ನೆಗಳೊಂದಿಗೆ ತರಗತಿಗಳಗೆ 
ಹಿಂತಿರುಗುತ್ತಾರೆ. ಬಹಳಷ್ಟು ಸಲ. ಪ್ರಶ್ನೆಗಳನ್ನು 
ಕೇಳುತ್ತಾ ಚರ್ಚೆಗಳ ಭಾಗವಹಿಸುವಂತಹ ಈ 
ಅಭ್ಯಾಸವು ಅವರ ನಂತರದ ತರಗತಿಯಲ್ಲಯೂ 
ಮುಂದುವರೆಯುತ್ತದೆ. ಉದಾಹರಣೆಗೆ. ಈ ಕೆಲವು 
ಗುಂಪುಗಳಲ್ಪದ್ದ ವಿದ್ಯಾರ್ಥಿಗಳು ಹನ್ನೆರಡನೇ 
ತರಗತಿಯಲ್ಲೂ ಇದೇ ವಿಷಯಗಳನ್ನು ಮತ್ತೆ 


46 ' ೫ ಪಂಡರ್‌್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್ಹ್‌ | ಡಿಸೆಂಬರ್‌ 2023 


ಚರ್ಚೆಗೆ ತೆಗೆದುಕೊಳ್ಳಲು ಬಯಸಿದರು. ಕೆಲವು 
ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯಲ್ಪ್ಲದ್ದಾಗ 
ಕೇಳದ್ದ ಪ್ರಶ್ನೆಗಳನ್ನೇ ಮತ್ತೆ ಕೇಆದರು. ಆದ್ದರಿಂದ ಈ 
ಘಟಕವನ್ನು ವಿವಿಧ ಶೈಕ್ಷಣಿಕ ಹಂತಗಳಲ್ಲೂ 
ಪುನರಾವರ್ತಿಸುವುದು ಸಹಾಯವಾಗಬಹುದು. 


(ಸಿ) ಇತರ ಅಧ್ಯಾಪಕರಿಗೆ ಆಹ್ವಾನ 


ನಾನು ಅನುಸರಿಸಿದ ಇನ್ನೊಂದು 
ಆಸಕ್ತಿದಾಯಕವಾದ ವಿಧಾನವೆಂದರೆ ಅದು ನನ್ನು 
ಶಾಲಾ ಸಮುದಾಯದ ಇತರ ಸದಸ್ಯರನ್ನು ನಿರ್ದಿಷ್ಟ 
ಪ್ರಶ್ನೆಗಳನ್ನು ಉದ್ದೇಶಿಸಲು ಅವರನ್ನು ಆಹ್ವಾನಿಸಿದ್ದು. 
ಉದಾಹರಣೆಗೆ, ಇತ್ತೀಚೆಗಷ್ಟೇ ಈಾಯಿಯಾಗಿದ್ದ ಒಬ್ಬ 
ಗಣಿತದ ಶಿಕ್ಷಕಿಯು. ಮಗುವಿಗೆ ಜನ್ಯನೀಡುವ ವಿವಿಧ 
ವಿಧಾನಗಳನ್ನು ಹಾಗೂ ವಿಶಿಷ್ಟವಾಗಿ ನೀರಿನೊಳಗೆ 
ಜನ್ಯ ನೀಡಿದ ಅವರ ಅನುಭವವನ್ನು 
ಹಂಚಿಕೊಂಡರು. ಶಾಲೆಯ ವೈದ್ಯರು ಪ್ರಜನನ 
ಆರೋಗ್ಯದ ಕುರಿತು ತಮಗಿರುವ ಪರಿಣಿತಿಯನ್ನು 


ಹಂಚಿಕೊಂಡರೆ, ಮನಃಶಾಸ್ತ್ರದಲ್ಲ ಪದವಿಯನ್ನು 
ಪಡೆದುಕೊಂಡ ಶಿಕ್ಷಕರೊಬ್ಬರು ಪ್ರಜನನಕ್ಕೆ 
ಸಂಬಂಧಿಸಿದಂತೆ ಸಮಾಜಶಾಸ್ತ್ರೀಯ ಹಾಗೂ 
ಮನಃಶಾಸ್ತ್ರೀಯ ಅಂಶಗಳನ್ನು ಚರ್ಚಿಸಿದರು. 


ಇಂತಹ ಪ್ರತಿಯೊಂದು ಚರ್ಚೆಯು ಶ್ರೀಮಂತವಾದ 
ಅನುಭವವಾಗಿದ್ದು. ಅದು ವಿದ್ಯಾರ್ಥಿಗಳು ತಮ್ಯ 


ಶಿಕ್ಷಕರೊಂದಿಗೆ ಒಂದು ವಿನೂತನವಾದ 
ಸನಸ್ನಿವೇಶದಲ್ಲ ಸಂಬಂಧ ರೂಪಿಸಿಕೊಳ್ಳಲು 
ಅವಕಾಶವನ್ನು ಒದಗಿಸಿತು. 

ಅಂತಿಮ ನುಡಿ 


ಹಲವಾರು ವರ್ಷಗಳ ನನ್ನ ಅನುಭವದಲ್ಲ ನಾನು 
ಗೆಮನಿಸಿರುವುಡೇನೆಂದರೆ, ಈ ಘಟಕದ 
ಗೋಷ್ಠಿಯನ್ನು ವಿದ್ಯಾರ್ಥಿಗಳು ಎರಡು ಕಾರಣಕ್ಷಾಗಿ 
ಎದುರು ನೋಡುತ್ತಿರುತ್ತಾರೆ: ಒಂದು. ಹೆಚ್ಚಿನ 
ಮಾಹಿತಿಯನ್ನು ಪಡೆದುಕೊಳ್ಳಲು ಅವರು 
ಕಾತುರರಾಗಿರುತ್ತಾರೆ ಮತ್ತು ಇನ್ನೊಂದು. ಚರ್ಚೆ 
ಮಾಡಲು ಇರುವ ಅವಕಾಶವನ್ನು ಅವರು 
ಗೌರವಿಸುತ್ತಾರೆ. ಈ ಘಟಕದ ಉದ್ದಕ್ಕೂ ಸತತವಾಗಿ 
ಉತ್ಸಾಹಪೂರ್ಣ ಚರ್ಚೆಗಳು ನಡೆಯುತ್ತಿದ್ದವು 
(ಮೊದಲ ಒಂದೆರಡು ತರಗತಿಗಳಲ್ಲ ವಿದ್ಯಾರ್ಥಿ- 
ಗಳನ್ನು ಭಾಗವಹಿಸುವಂತೆ ಮಾಡುವುದು ಒಂದು 
ಕಷ್ಟದ ಕೆಲಸವಾಗಿದ್ದುದು ಅನಿವಾರ್ಯ 
ಎನ್ನುವುದನ್ನು ಹೊರತುಪಡಿಸಿದರೆ). ಘಟಕದ ಕೆಲವು 
ಭಾಗಗಳು ಅತಿಯಾದ ಮಾಹಿತಿಗಳ೦ದ ಕೂಡಿದ್ದರೂ 
ಸಹ, ಒಟ್ದಾರೆ  ಕಅಕೆಯ ಅನುಭವವನ್ನು 
ವಿದ್ಯಾರ್ಥಿಗಳು ಆನಂದಿಸಿದರು. ಠೇ ಘಟಕವು 
ಪಠ್ಯಕ್ರಮದಲ್ಲನ ಸಂಬಂಧಿತ ಘಟಕದ ಎಲ್ಲಾ 
ಭಾಗಗಳನ್ನು ಒಳಗೊಳ್ಳುವುದರಿಂದ. 
ಕೇಂದ್ರಿತ ದೃಷ್ಟಿಯಿಂದ ಶೇ ಘಟಕದ ಎಲ್ಲಾ 
ವಿಷಯಗಳನ್ನು ಹೇಳಕೊಡಲು ಹೆಚ್ಚುವರಿ ಪಾಠ 
ತರಗತಿಗಳನ್ನು ನಡೆಸುವುದು 
ಅವಶ್ಯಕವಾಗುವುದಿಲ್ಲ. 


ಪ u 
ಪರೀಕ್ಷಾ 


ಈ ಲೇಖನದಲ್ಲ ವಿವರಿಸಲಾಗಿರುವ ವಿಧಾನಗಳು 


ಯಾವುದೇ ಒಬ್ಬ ಶಿಕ್ಷಕರನ್ನು ಪ್ರಾರಂಭದಲ್ಪ 
ಧೃತಿಗೆಡಿಸಿದರೂ. ಕೊನೆಯಲ್ಲ ನಿಜವಾಗಿಯೂ 
ಇದೊಂದು ಸಂತೃಪ್ತಿ ತಂದುಕೊಡುವ 
ಅನುಭವವಾಗಲು ಸಾಧ್ಯ. ಲೇಖನದಲ್ಲ 


ಹಂಚಿಕೊಳ್ಳಲಾಗಿರುವ ಸಂಪನ್ಮೂಲಗಳು ಶಿಕ್ಷಕರು 
ಅವಶ್ಯಕ ಹಾಗೂ ನಿಬರವಾದಂತಹ ಮಾಹಿತಿಗಳನ್ನು 


ಪಡೆಯುವಂತೆ ಅವರನ್ನು ಸಿದ್ದಪಡಿಸಲು 
ನೆರವಾಗಬಹುದು. ಆದಾಗ್ಯೂ, ಭಿನ್ನರೂಪದ, 
ಪೂರ್ವರ್ರಹದ, ಹಾಗೂ ಮೇಲರಿಮೆಯಂತಹ 


ಧೋರಣಿಗಳಗೆ ಸಂವೇದನಾಪೀಲರಾಗಿರುವಂತೆ 
ಮಾನಸಿಕವಾಗಿ ಸಿದ್ಧವಾಗಿರುವುದು ಸಹ 
ಮುಖ್ಯವಾಗುತ್ತದೆ; ಎಲ್ಲರನ್ನೂ ಒಳಗೊಳ್ಳುವುದು. 
ಹಾಗೂ ಭಯದಿಂದ ತುಂಬದ ಚರ್ಚೆಗಳು 
ನಡೆಯದಂತೆ ಯಾವಾಗಲೂ 
ನೋಡಿಕೊಳ್ಳಬೇಕಾಗುತ್ತದೆ. ಇದು ಸುಲಭದ 


ಕೆಲಸವಲ್ಲ ಎನ್ನುವುದರಲ್ಲ ಸಂಶಯವಿಲ್ಲ, ಅದರಲ್ಲೂ 
ಸಮಯ ಹಾಗೂ ಪಠ್ಯಕ್ರಮ ಮುಗಿಸಬೇಕಾದ 
ವಿಷಯಕ್ಕೆ ಸಂಬಂಧಿಸಿದಂತೆ ಇರುವ ಹೆಚ್ಚನ 
ನಿರ್ಬಂಧಗಳನ್ನು ಪರಿಗಣಿಸಿದಾಗ. ಆದರೆ 


ಪ್ರಮುಖ ಕಲಿಕೆಗಳು 


ಕೊನೆಯಲ್ಲ ನಾವು ಕೊಂಚ ಯೋಚಿಸಿ 
ಕೇಆಕೊಳ್ಳಬೇಕಾದ ಪ್ರಶ್ನೆಗಳು ಇವು: ನಾವು ಏಕೆ 
ಬೋಧನೆ ಮಾಡುತ್ತೇವೆ? ಶಿಕ್ಷಕರಾಗಿ ನಾವು 
ಹೊಂದಿರುವ ಮೌಲ್ಯಗಳು ಯಾವುವು? 
ವಿದ್ಯಾರ್ಥಿಗಳಂದ ನಮ್ಯ ನಿರೀಕ್ಷೆಗಳೇನು? 
ವಿದ್ಯಾರ್ಥಿಗಳು ವಿವೇಚನಶೀಲರಾಗಿ ಆಲೋಚನೆ 
ಮಾಡಲು, ಪರ್ಯಾಲೋಚಿಸಲು, ಹಾಗೂ 
ತಮಗಸಿಸಿದ್ದನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಅನುವು 
ಮಾಡಿಕೊಡುವುದು ನಮ್ಯ ಜವಾಬ್ದಾರಿಯಲ್ಲವೇ? 


ನೆರವಾಗುತ್ತದೆ. 


ವಿದ್ಯಾರ್ಥಿಗಳ ಕುತೂಹಲಕ್ಕೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವುದು ವಿದ್ಯಾರ್ಥಿಗಳಗೆ ಹಾಗೂ 
ಶಿಕ್ಷಕರಿಗೆ ಇಬ್ನರಿಗೂ ಕಆಯುವುದಕ್ಕೆ ಅವಕಾಶಗಳನ್ನು ಒದಗಿಸುವುದು. 


*  ವಿದ್ಯಾರ್ಥಿಗಳಗೆ ಯೋಚಿಸಲು ಮತ್ತು ಪರ್ಯಾಲೋಚಿಸಲು ಅನುವು ಮಾಡಿಕೊಡುವಂತಹ ನೇರ ಹಾಗೂ ಮುಕ್ತವಾದ 
ಚರ್ಚೆಗಳು, ಅದರಲ್ಲೂ ಸೂಕ್ಷ್ಯವಾದ ವಿಷಯಗಳನ್ನು ಕುರಿತು. ಅವರಿಗೆ ತಮ್ಮ ಸಂಕೋಚಗಳನ್ನು ಕಳದುಕೊಳ್ಳಲು 


* ವಿದ್ಯಾರ್ಥಿಗಳಗೆ ಒಂದು ಸುಭದ್ರವಾದ ಕಲಕಾ ವಾತಾವರಣವನ್ನು ಒದಗಿಸಖೇಕೆಂದರೆ ಶಿಕ್ಷಕರಾದವರು ಪೂರ್ವರ್ರಹ 
ಅಭಪ್ರಾಯಗಳನ್ನು ಹೊಂದದಿರುವುದು ಮತ್ತು ಎಲ್ಲರನ್ನೂ ಒಳಗೊಳ್ಳುವಂತಿರುವುದು ಮುಖ್ಯವಾಗುತ್ತದೆ. 


ಕೃತಜ್ಞತೆಗಳು: 


04 


ಅದ್ಭುತವಾದ ಪ್ರಶ್ನೆಗಳನ್ನು ಕೇಳದ್ದಕ್ಷಾಗಿ ನನ್ನ ವಿದ್ಯಾರ್ಥಿಗಳಗೆ, ಹಾಗೂ ತಮ್ಯ ಉತ್ಸಾಹಭರಿತ ಹಾಗೂ ಸತತ ಬೆ೦ಬಲಕ್ಷಾಗಿ ನನ್ನ ಸಹೋದ್ಯೋಗಿಗಳಗೆ ನನ್ನ ವಂದನೆಗಳು. ತಮ್ಮ 
ವಿವರವಾದ ಪ್ರತಿಕ್ರಿಯೆಗಳು ಹಾಗೂ ಸಲಹೆಗಳನ್ನು ಕೊಟ್ಟಂತಹ ಸಂಪಾದಕರು ಹಾಗೂ ವಿಮರ್ಶಕರಿಗೂ ಸಹ ನನ್ನ ವಂದನೆಗಳು. 


ಟಿಪ್ಪಣಿ: 


ಶೇ ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲ ಬಳಸಿದ ಚಿತ್ರದ ಮೂಲ: Discussing reproduction. Credits: Shreya Kedia. License: CC-BY-NC. 


ಕೆಲವು ಉಪಯುಕ್ತ ಸಂಪನ್ಮೂಲಗಳು 


mV # UW N= 


TARSHI. The Yellow Book: A parent's guide to sexuality education. Zubaan Publishers (2010). 
TARSHI. The Blue Book: What you want to know about yourself. Zubaan Publishers (2013). 

TARSHI. The Orange Book: A teachers’ workbook on sexuality education, TARSHI publications (2015). 
Campbell, N. A., Urry, L. A., Cain, M. L., Wasserman, S. A. Minorsky, P. V., & Reece, J. B. Biology: A global approach. Pearson (2018). 
Taylor, D. J., Green, N. P. 0., & Stout, G. W. Biological science. Cambridge University Press (1998). 
EONS Collection. How sex became a thing|Eons. PBS LearningMedia (April 7, 2021). Retrieved on July 6, 2022, from 


https://www.pbslearningmedia.org/resource/sex-thing-eons/sex-thing-eons/. 
7. Schilthuizen, M. The evolution of animal genitalia. YouTube (April 24, 2017). Retrieved on July 6, 2022, from https://www.youtube.com/watch?v=vcPJkz-Dsll. 


ಧನ್ಯಾ. ಕೆ. ಪೌಢಶಾಲೆಯ ಜೀವವಿಜ್ಞಾನ ಶಿಕ್ಷಕರಾಗಿದ್ದರು. ಶಿಕ್ಷಕರಾಗುವುದಕ್ಕೆ ಮೊದಲು. ಅವರು ನರಮಂಡಲದ ಅನುವಂಶಿಕತೆ 
(Neurogenetics) ಯಲ್ಲ ಡಾಕ್ಟರೇಟ್‌ ಪದವಿಯನ್ನು ಪಡೆದುಕೊಂಡರು. ಜೀವವಿಜ್ಞಾನವು ಹೆಚ್ಚು ಸುಲಭ ಗ್ರಾಹ್ಯವಾಗುವಂತೆ ಮತ್ತು ಕಲಯಲು 


ಉತ್ಸಾಹ ಹುಟ್ಟಿಸುವಂತೆ ಮಾಡುವುದರಲ್ಲ, ಹಾಗೂ ವಿದ್ಯಾರ್ಥಿಗಳು ಸಕ್ರಿಯ ಕಅಕಾರ್ಥಿಗಳಾಗುವುದನ್ನು ಬೆಂಬಅಸುವುದರಲ್ಲ ಅವರು ಆಸಕ್ತಿ 
ಹೊಂದಿದ್ದಾರೆ. ಅವರನ್ನು ಈ ಕೆಳಗಿನ ಜಾಲತಾಣದಲ್ಲ ಸಂಪರ್ಕಿಸಬಹುದು: dhanyak2 @ gmail.com. 


ಅನುವಾದ: ಎಚ್‌. ಜಿ. ಜಯಲಕ್ಷ್ಮಿ | ಪರಿಶೀಲನೆ: ಕಲ್ಪನಾ ಚಕ್ರವರ್ತಿ 


ಐ ಪಂಡರ್‌್‌... ರೀಡಿಸ್ಕವರಿಂಗ್‌ ಸ್ಲೂಲ್‌ ಸೈನ್‌ | ಡಿಸೆಂಬರ್‌ 2023 | 47 


